


ಅಧಿಕೃತವಾಗಿ ಪ್ರಕಟಿಸಲಾದುದು 

ಬೆಂಗಳೂರು, ಗುರುವಾರ, ಫೆಬ್ರವರಿ ೧೧, ೨೦೧೬ (ಮಾಘ ೨೨, ಶಕ ವರ್ಷ ೧೯೩೭) ಸಂಚಿಕೆ ೬ 
Bengaluru, Thursday, February 11, 2016 (Magha 22, Shaka Varsha 1937) Issue 6 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 





ಸಂಪುಟ ೧೫೧ 
Volume 151 





ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 


ವಿಷಯ: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್‌ ಪೂರ್ವ ಮತ್ತು ಮೆಟ್ರಿಕ್‌ ನಂತರದ 
100 ಮತ್ತು 100 ಕ್ಕಿಂತ ಹೆಚ್ಚಿನ ಸಂಖ್ಯಾಬಲವುಳ್ಳ 307 ವಿದ್ಯಾರ್ಥಿನಿಲಯಗಳನ್ನು ಗುರುತಿಸಿ 
ಕಾರ್ಯಕಾರಿ ಆದೇಶ ಹೊರಡಿಸುವ ಬಗ್ಗೆ. 


ಓದಲಾಗಿದೆ: 1ಸರ್ಕಾರಿ ಆದೇಶ ಸಂಖ್ಯೆ:ಹಿಂವಕ 220 ಬಿಇಟ 2015, ದಿನಾಂಕ:26.07.2014 
2)ಸೇರ್ಪಡೆ ಆದೇಶ ಸಂಖ್ಯೆ:ಹಿಂವಕ 220 ಬಿಇಟಿ 2015, ದಿನಾ೦ಕ:16.11.2015. 
3)ಏಕ ಕಡತ ಸಂಖ್ಯೆ:ಹಿಂವಕಇ/ಸಿಬ್ಬಂದಿ-3/ಸಿಆರ್‌-90/2015-16, ದಿ:8.12.2015 


ಟೆ. 


ಸಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1 ರ ಆದೇಶದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 100 ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ 
ಸಂಖ್ಯಾಬಲವಿರುವ ವಿದ್ಯಾರ್ಥಿನಿಲಯಗಳಲ್ಲಿ ಅಡುಗೆಯವರು/ಅಡುಗೆ ಸಹಾಯಕರುಗಳಿಗೆ ಸೇವಾ ಹಿರಿತನದ ಮೇಲೆ ಮುಂಬಡ್ತಿ ನೀಡಲು ಕಿರಿಯ 
ಮೇಲ್ವಿಚಾರಕರ 307 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಲು ಆದೇಶಿಸಿದೆ. 


ಮೇಲೆ ಓದಲಾದ ಕಮ ಸಂಖ್ಯೆ (2) ರ ಸೇರ್ಪಡೆ ಆದೇಶದಲ್ಲಿ ಹಿಂವಕ 220 ಬಿಇಟಿ 2013, ದಿನಾಂಕ:26.07.2014 ರಂದು ಹೊರಡಿಸಲಾದ 
ಆದೇಶದ ಭಾಗದ ಎರಡನೇ ಸಾಲಿನಲ್ಲಿ 100ಕ್ಕಿಂತ ಹೆಚ್ಚಿನ ಎಂಬ ಪದದ ಮೊದಲು “100 ಮತ್ತು” ಎಂದು ಆದೇಶ ಭಾಗದ ಉಪ ಕಂಡಿಕೆ 1 ರ 
ಮೊದಲನೇ ಸಾಲಿನಲ್ಲಿ 100 ಕ್ಕಿಂತ ಹೆಚ್ಚಿನ ಪದಕ್ಕಿಂತ ಮೊದಲು “100 ಮತ್ತು” ಎ೦ದು ಸೇರ್ಪಡೆ ಮಾಡಿ ಓದಿಕೊಳ್ಳತಕ್ಕದ್ದು. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಏಕ ಕಡತದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್‌ ಪೂರ್ವ ಮತ್ತು ಮೆಟ್ರಿಕ್‌ 
ನಂತರದ 100 ಮತ್ತು 100 ಕ್ಕಿಂತ ಹೆಚ್ಚಿನ ಸಂಖ್ಯಾಬಲವುಳ್ಳ 307 ವಿದ್ಯಾರ್ಥಿನಿಲಯಗಳನ್ನು ಗುರುತಿಸಿ ಕಾರ್ಯಕಾರಿ ಆದೇಶ ಹೊರಡಿಸುವಂತೆ ಆಯುಕ್ತರು, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ ಈ 
ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 618 ಬಿಇಟಿ 2015, ಬೆ೦ಗಳೂರು, ದಿನಾಂಕ:11-12-2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟಿಕ್‌ ಪೂರ್ವ ಹಾಗೂ ಮೆಟ್ರಿಕ್‌ ನಂತರದ 
ವಿದ್ಯಾರ್ಥಿನಿಲಯಗಳನ್ನು ಈ ಕೆಳಕಂಡಂತೆ ಗುರುತಿಸಿ ಆದೇಶಿಸಲಾಗಿದೆ. 





























ಕ್ರ ಸಂ. ವಿವರ ಬಾಲಕ | ಬಾಲಕಿ | ಒಟ್ಟು 
1 100 ಕ್ಕಿಂತ ಹೆಚ್ಚು ಸಂಖ್ಯಾಬಲವುಳ್ಳ ವಿದ್ಯಾರ್ಥಿನಿಲಯಗಳು ೨6 69 125 

2 ವಿಶ್ವವಿದ್ಯಾಲಯಗಳು ಇರುವ ಜಿಲ್ಲಾ ಕೇಂದ್ರಗಳಲ್ಲಿನ ವಿದ್ಯಾರ್ಥಿನಿಲಯಗಳು 94 88 182 
ಒಟ್ಟು 150 157 307 





(೯೭) 


೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ 


ಭಾಗ ೧ 





100 ಹಾಗೂ 100 ಕ್ಕಿಂತ ಹೆಚ್ಚಿನ ಸಂಖ್ಯಾಬಲವುಳ್ಳ 307 ವಿದ್ಯಾರ್ಥಿನಿಲಯಗಳ ನಿಲಯವಾರು ವಿವರಗಳನ್ನು ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧ 1 ಮತ್ತು 2 ರಂತೆ ಗುರುತಿಸಿ ಕಾರ್ಯಗತಗೊಳಿಸಲು ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌. ಎರೆಕುಪ್ಪಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-।, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಸರ್ಕಾರಿ ಆದೇಶ ಸಂಖ್ಯೆ:ಹಿಂವಕ 618 ಬಿಇಟಿ 2015, ದಿನಾಂಕ:11-12-2015 ಕೆ ಅನುಬಂಧ-1 






















































































ಕಿರಿಯ ನಿಲಯ 
ಮೇಲ್ವಿಚಾರಕರ 
(ಪುರುಷ/ 
ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯ 
ಮಹಿಳೆ) ಹುದ್ದೆ 
ಬಾಲಕ/ಬಾಲಕಿ | ನಿಲಯದ ಮಂಜೂರಾದ ಹಿಳೆ) ಹುದ್ದೆ 
ಮಾದರಿ ವರ್ಷ ಹಾಗೂ ನೇತನ 
ಕ್ರ ಜಿಲ್ಲೆ ತಾಲ್ಲೂಕು ವಿದ್ಯಾರ್ಥಿ ನಿಲಯದ ಮೆ.ನಂ ಸಂಖ್ಯಾ ಶ್ರೇಣಿ 
ಸಃ ಸಳ 
ps ತ ಬಳ ರೂ.11,600- 
21000 
1 2 3 4 5 6 ಗ್ಗ 8 9 10 
1 ಬೆಂಗಳೂರು ನಗರ | ಬೆಂಗಳೂರು ದೇವಸಂದ್ರ ಮೆ.ನಂ 100 ಬಾಲಕ ಸಾಮಾನ 2010-11 
ಪೂರ್ವ 
2 ಬೆಂಗಳೂರು ನಗರ | ಬೆಂಗಳೂರು ಸಿದ್ಧಾಪುರ ಮೆ.ನಂ 100 ಬಾಲಕ ಸಾಮಾನ್ಯ 1983-84 
ಪೂರ್ವ 
3 ಬೆಂಗಳೂರು ನಗರ | ಬೆಂಗಳೂರು ವಿಜಯನಗರ ಮೆ.ನಂ 100 ಬಾಲಕ ಸಾಮಾನ 2010-11 
ಪೂರ್ವ 
4 ಬೆಂಗಳೂರು ನಗರ | ಬೆಂಗಳೂರು ಕೆ ಆರ್‌ ಪುರಂ - ಮೆ.ನಂ 100 ಬಾಲಕಿ ಸಾಮಾನ್ಯ 2001-02 
ಪೂರ್ವ ಆವಲಹಳ್ಳಿ 
5 ಬೆಂಗಳೂರು ನಗರ | ಬೆಂಗಳೂರು ಥಣಿಸಂದ್ರ-1 ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 
ಪೂರ್ವ (ಸರಾಯಿ ಪಾಳ್ಯ) 
6 ಬೆಂಗಳೂರು ನಗರ | ಬೆಂಗಳೂರು ಥಣಿಸಂದ್ರ-2 ಮೆ.ನಂ 100 ಬಾಲಕಿ ಸಾಮಾನ್ಯ 1995-96 
ಪೂರ್ವ (ಸರಾಯಿ ಪಾಳ್ಯ) 
7 ಬೆ೦ಗಳೂರು ನಗರ | ಬೆ೦ಗಳೂರು ಚನ್ನಸಂದ್ರ ಮೆ.ನಂ 100 ಬಾಲಕಿ ವೃತ್ತಿಪರ 2008-09 
4 (ಪಟ್ಟಾಂದರು 
ಅಗ್ರಹಾರ) 
8 ಬೆಂಗಳೂರು ನಗರ | ಬೆ೦ಗಳೂರು ಮೆ.ನಂ 100 ಬಾಲಕಿ ಸಾಮಾನ 2013-14 
ಪೂರ್ವ 
ಟ್ರಿ ಬೆಂಗಳೂರು ನಗರ | ಬೆಂಗಳೂರು ದಿಣ್ಣೂರು ಮೆ.ನಂ 100 ಬಾಲಕ ಸಾಮಾನ್ನ 1977-78 
ಉತ್ತರ 
10 ಬೆಂಗಳೂರು ನಗರ ಬೆಂಗಳೂರು ಹೆಬ್ಬಾಳ — ಮೆ.ನಂ 100 ಬಾಲಕ ಸಾಮಾನ್ಯ 2001-02 
ಉತರ ಗುಡ್ಡದಹಳ್ಳಿ 
pe) [<7 ೪ 
11 ಬೆಂಗಳೂರು ನಗರ | ಬೆಂಗಳೂರು ರಾಜಾಜಿನಗರ - ಮೆ.ನಂ 100 ಬಾಲಕ ಸಾಮಾನ್ಯ 2001-02 
ಉತ್ತರ ಅಚೆಜನಗರ 
12 ಬೆಂಗಳೂರು ನಗರ | ಬೆಂಗಳೂರು ವಿಜಯನಗರ ಮೆ.ನಂ 100 ಬಾಲಕ ಸಾಮಾನ್ಯ 1979-80 
ಉತ್ತರ (ಕನಕನಗರ) 
13 ಬೆಂಗಳೂರು ನಗರ | ಬೆಂಗಳೂರು ಬೆಂಗಳೂರು - ಮೆ.ನಂ 100 ಬಾಲಕ ಮೆ&ಇ 2013-14 
ಉತ್ತರ ಉತ್ತರ 













































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೯೯ 
1 2 3 4 5 6 8 9 10 
14 ಬೆಂಗಳೂರು ನಗರ | ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2012-13 

ಉತ್ತರ ಸ್ನಾತಕೋತ್ತರ 
15 ಬೆಂಗಳೂರು ನಗರ ಬೆಂಗಳೂರು ಯಲಹಂಕ ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 
ಉತ್ತರ (ಪರಿವರ್ತಿತ) 
16 ಬೆಂಗಳೂರು ನಗರ ಬೆಂಗಳೂರು ಯಲಹಂಕ ಮೆ.ನಂ 100 ಬಾಲಕಿ ಸಾಮಾನ 2010-11 
ಉತ್ತರ (ವಿರುಪಾಕ್ಷಿ ನಗರ) 
17 ಬೆಂಗಳೂರು ನಗರ ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 
ಉತ್ತರ (ವಿಜಯ ನಗರ) 
18 ಬೆಂಗಳೂರು ನಗರ | ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕಿ ಮಾದರಿ 2011-12 
ಉತ್ತರ (ಮಾದರಿ) 
19 ಬೆಂಗಳೂರು ನಗರ ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 
ಉತ್ತರ (ವಿಜಯನಗರ) 
20 ಬೆಂಗಳೂರು ನಗರ | ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕಿ ವೃತ್ತಿಪರ 2005-06 
ಉತ್ತರ (ವೃತ್ತಿಪರ) 
(ಮಾಳಗಾಳ) 
21 ಬೆಂಗಳೂರು ನಗರ ಬೆಂಗಳೂರು ಬನಶಂಕರಿ-1| ಮೆ.ನಂ 100 ಬಾಲಕ ಸಾಮಾನ್ಯ 1977-78 
ಉತ್ತರ (ಕನಕಪುರ ರಸ್ತೆ) 
22 ಬೆಂಗಳೂರು ನಗರ ಬೆಂಗಳೂರು ಬನಶಂಕರಿ - ಮೆ.ನಂ 100 ಬಾಲಕ ಸಾಮಾನ್ಯ 1995-96 
ಉತ್ತರ 2(ಕನಕಪುರ ರಸ್ತೆ 
23 ಬೆಂಗಳೂರು ನಗರ | ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕ ಸಾಮಾನ್ಯ 2013-14 
ಉತ್ತರ (ವಿ) 
24 ಬೆಂಗಳೂರು ನಗರ | ಬೆಂಗಳೂರು ಯಲಚೇನಹಳ್ಳಿ ಮೆ.ನಂ 100 ಬಾಲಕ ಸಾಮಾನ್ಯ 1977-78 
ಉತ್ತರ 
25 ಬೆಂಗಳೂರು ನಗರ ಬೆಂಗಳೂರು ಬೆಂಗಳೂರು ನಗರ ಮೆ.ನಂ 100 ಬಾಲಕ ಸ್ನಾತಕೋತ್ತರ 1997-98 
ಉತ್ತರ (ಸ್ನಾತಕೋತ್ತರ) 
(ಜ್ಞಾನಭಾರತಿ) 
26 ಬೆಂಗಳೂರು ನಗರ | ಬೆಂಗಳೂರು ಬೆಂಗಳೂರು ಮೆ.ನಂ 100 ಬಾಲಕ ವೃತ್ತಿಪರ 2012-13 1 
ಉತ್ತರ (ವೃತ್ತಿಪರ) 
(ನಾಯಿಂಡಹಳ್ಳಿ) 
27 ಬೆಂಗಳೂರು ನಗರ ಬೆಂಗಳೂರು ಬೆಂಗಳೂರು ಮೆ.ನಂ 100 ಬಾಲಕಿ ಮೆ&ಇ 2013-14 1 
ಉತ್ತರ (ದಕ್ಷಿಣ) 
28 ಬೆಂಗಳೂರು ನಗರ ಬೆಂಗಳೂರು ಬಾಲಕಿಯರ ವಿ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2008-09 1 
ಉತ್ತರ ನಿಲಯ, 
ಮರಿಯಪ್ಪನಪಾಳ್ಯ 
29 ಬೆಂಗಳೂರು ನಗರ ಬೆಂಗಳೂರು ಬಾಲಕಿಯರ ವಿ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 1 
ಉತ್ತರ ನಿಲಯ, 
ಜ್ಞಾನಭಾರತಿ 
30 ಬೆಂಗಳೂರು ನಗರ ಬೆಂಗಳೂರು ಬಾಲಕಿಯರ ವಿ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 1 
ಉತ್ತರ ನಿಲಯ, 
ಜ್ಞಾನಭಾರತಿ 
31 ಬೆಂಗಳೂರು ನಗರ ಬೆಂಗಳೂರು ಸ್ನಾತಕೋತ್ತರ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2014-15 1 
ಉತ್ತರ ವಿಶ್ವವಿದ್ಯಾನಿಲಯ 
ಬೆಂಗಳೂರು 

















































































































೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 
1 2 3 4 5 6 7 8 9 10 
32 ಬೆಂಗಳೂರು ನಗರ ಬೆಂಗಳೂರು ಇಂಧಿರಾಗಾಂಧಿ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 1 

ಉತ್ತರ ನರ್ಸಿಂಗ್‌ 
ಬಾಲಕಿಯರ ವಿ 
ನಿಲಯ, 
33 ಬೆಂಗಳೂರು ನಗರ | ಬೆಂಗಳೂರು ವೈದ್ಯಕೀಯ ಮತ್ತು ಮೆ.ನಂ 100 ಬಾಲಕ ಮೆ&ಇ 2013-14 1 
ಉತ್ತರ ಇಂಜಿನಿಯರಿಂಗ್‌ 
ಬಾಲಕರ ವಿ 
ನಿಲಯ, 
34 ಬೆಂಗಳೂರು ನಗರ | ಬೆಂಗಳೂರು ಜ್ಞಾನಭಾರತಿ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2012-13 
ಉತ್ತರ ಆವರಣ 
35 ಬೆಳಗಾವಿ ಬೆಳಗಾವಿ ಆನಗೋಳ ಮೆ.ನಂ 100 ಬಾಲಕ ಮೆ&ಇ 2013-14 
36 ಬೆಳಗಾವಿ ಬೆಳಗಾವಿ ಬೆಳಗಾಂ ಮೆ.ನಂ 100 ಬಾಲಕ ಸಾಮಾನ್ಯ 1977-78 
(ಕಲಬುರ್ಗಿ)-1 
37 ಬೆಳಗಾವಿ ಬೆಳಗಾವಿ ಬೆಳಗಾಂ ಮೆ.ನಂ 100 ಬಾಲಕ ಸಾಮಾನ್ಯ 1977-78 
(ಕಲಬುರ್ಗಿ)-2 
38 ಬೆಳಗಾವಿ ಬೆಳಗಾವಿ ಬೆಳಗಾಂ (ಶ್ರೀನಗರ) | ಮೆ.ನಂ 100 ಬಾಲಕ ಸಾಮಾನ್ಯ 1990-91 
ಮಚ್ಚೆ 
ಚ 
39 ಬೆಳಗಾವಿ ಬೆಳಗಾವಿ ಬೆಳಗಾಂ ಮೆ.ನಂ 100 ಬಾಲಕ ವೃತ್ತಿಪರ 2008-09 
ಗಣೇಶನಗರ 
40 ಬೆಳಗಾವಿ ಬೆಳಗಾವಿ ಬೆಳಗಾಂ ಮೆ.ನಂ 100 ಬಾಲಕ ಸಾಮಾನ್ಯ 2007-08 
ಆಂಜನೇಯ ನಗರ 
41 ಬೆಳಗಾವಿ ಬೆಳಗಾವಿ ಬೆಳಗಾಂ ನಗರ ಮೆ.ನಂ 100 ಬಾಲಕ ಸಾಮಾನ್ಯ 1992-93 
(ಪರಿವರ್ತಿತ) 
ಕಲಬುರ್ಗಿ-4 
42 ಬೆಳಗಾವಿ ಬೆಳಗಾವಿ ಬೆಳಗಾಂ ಮೆ.ನಂ 100 ಬಾಲಕ ಸಾಮಾನ 1990-91 
(ಕಲಬುರ್ಗಿ)-3 
43 ಬೆಳಗಾವಿ ಬೆಳಗಾವಿ ಬೆಳಗಾಂ (ಮಾದರಿ) | ಮೆ.ನಂ 100 ಬಾಲಕ ಮಾದರಿ 2011-12 
44 ಬೆಳಗಾವಿ ಬೆಳಗಾವಿ ಬೆಳಗಾಂ(ವೃತ್ತಿಪರ) ಮೆ.ನಂ 100 ಬಾಲಕ ವೃತ್ತಿಪರ 2012-13 
(ಹಿಂದವಾಡಿ) 
45 ಬೆಳಗಾವಿ ಬೆಳಗಾವಿ ಬೆಳಗಾಂ ನಗರ ಮೆ.ನಂ 100 ಬಾಲಕ ಸಾಮಾನ್ಯ 2013-14 
(ಪರಿವರ್ತಿತ) 
ಕಲಬುರ್ಗಿ-4 
46 ಬೆಳಗಾವಿ ಬೆಳಗಾವಿ ಬೆಳಗಾಂ ನಗರ (ಸಿ) | ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 
47 ಬೆಳಗಾವಿ ಬೆಳಗಾವಿ ಬೆಳಗಾಂ ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 
48 ಬೆಳಗಾವಿ ಬೆಳಗಾವಿ ಬೆಳಗಾಂ ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 
49 ಬೆಳಗಾವಿ ಬೆಳಗಾವಿ ಬೆಳಗಾಂ ನಗರ ಮೆ.ನಂ 100 ಬಾಲಕಿ ಸಾಮಾನ 2015-16 
50 ವಿಜಯಪುರ ವಿಜಯಪುರ ನಾಗಥಾಣ ನಗರ ಮೆ.ನಂ 100 ಬಾಲಕಿ ಸಾಮಾನ 2015-16 
51 ವಿಜಯಪುರ ವಿಜಯಪುರ ಕರ್ನಾಟಕ ಮಹಿಳಾ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 
ವಿಶ್ವವಿದ್ಯಾಲಯ 
ಆವರಣ ವಿಜಾಪುರ 
52 ವಿಜಯಪುರ ವಿಜಯಪುರ ಬಿಜಾಪುರ ನಗರ ಮೆ.ನಂ 100 ಬಾಲಕ ಸಾಮಾನ್ನ 1977-78 1 








(ಅಫಜಲ್‌ಪುರ 

















































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೦೧ 
1 2 3 4 5 6 7 8 9 10 
53 ವಿಜಯಪುರ ವಿಜಯಪುರ ಬಿಜಾಪುರ ಮೆ.ನಂ 100 ಬಾಲಕ ಸಾಮಾನ 2013-14 

(ಬರತ್ಸಿ ರಸ್ತೆ 
54 ವಿಜಯಪುರ ವಿಜಯಪುರ ಬಿಜಾಪುರ - ಡಿ ಮೆ.ನಂ 100 ಬಾಲಕ ಸಾಮಾನ್ನ 2012-13 
(ಶಾಸ್ತ್ರಿ ನಗರ) 
55 ವಿಜಯಪುರ ವಿಜಯಪುರ ಬಿಜಾಪುರ ಬಾಡಿಗೆ ಮೆ.ನಂ 100 ಬಾಲಕ ಸಾಮಾನ್ಯ 1977-78 
(ಅಫ್ಜಲ್‌ಪುರ ಚಕ್ಕೆ 
56 ವಿಜಯಪುರ ವಿಜಯಪುರ ಬಿಜಾಪುರ ನಗರ ಮೆ.ನಂ 100 ಬಾಲಕ ಮೆ&ಇ 2013-14 
(ಅಫಜಲ್‌ಪುರ ಟಕ್ಕೆ) 
54 ವಿಜಯಪುರ ವಿಜಯಪುರ ಬಿಜಾಪುರ ಮೆ.ನಂ 100 ಬಾಲಕ ಮಾದರಿ 2010-11 
(ಮಾದರಿ) 
58 ವಿಜಯಪುರ ವಿಜಯಪುರ ಬಿಜಾಪುರ ಮೆ.ನಂ 100 ಬಾಲಕ ವೃತ್ತಿಪರ 2012-13 
(ವೃತ್ತಿಪರ) 
59 ವಿಜಯಪುರ ವಿಜಯಪುರ ಬಿಜಾಪುರ ಮೆ.ನಂ 100 ಬಾಲಕಿ ಸಾಮಾನ 2012-13 
60 ವಿಜಯಪುರ ವಿಜಯಪುರ ಬಿಜಾಪುರ-ಡಿ ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 
(ಕನಕದಾಸ 
ಬಡಾವಣೆ) 
61 ವಿಜಯಪುರ ವಿಜಯಪುರ ಬಿಜಾಪುರ ಹಳೆ) ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 1 
(ಕನಕದಾಸ 
ಬಡಾವಣೆ) 
62 ವಿಜಯಪುರ ವಿಜಯಪುರ ಬಿಜಾಪುರ ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 1 
63 ವಿಜಯಪುರ ವಿಜಯಪುರ ಬಿಜಾಪುರ ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 1 
64 ವಿಜಯಪುರ ವಿಜಯಪುರ ಬಿಜಾಪುರ (ಪಿಜಿ) ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2012-13 1 
65 ವಿಜಯಪುರ ವಿಜಯಪುರ ಬಿಜಾಪುರ ಮೆ.ನಂ 100 ಬಾಲಕಿ ವೃತ್ತಿಪರ 2008-09 1 
(ವೃತ್ತಿಪರ) 
(ಹಜಾರಕಟ್ಟೆ) 
66 ವಿಜಯಪುರ ವಿಜಯಪುರ ಬಿಜಾಪುರ ಮೆ.ನಂ 100 ಬಾಲಕಿ ವೃತ್ತಿಪರ 2008-09 1 
(ವೃತ್ತಿಪರ) 
ಸ್ಟೇಷನ್‌ ರಸ್ತೆ) 
67 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 ಬಾಲಕ ಸಾಮಾನ್ಯ 1977-78 
68 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 ಬಾಲಕ ಸಾಮಾನ್ಯ 2013-14 
69 ದಕ್ಷಿಣ ಕನ್ನಡ ಮಂಗಳೂರು ಸೂರತ್ಕಲ್‌ ಮೆ.ನಂ 100 ಬಾಲಕ ಸಾಮಾನ್ಯ 2002-03 
70 ದಕ್ಷಿಣ ಕನ್ನಡ ಮಂಗಳೂರು ಉಲ್ಲಾಳ ಮೆ.ನಂ 100 ಬಾಲಕ ಸಾಮಾನ್ಯ 2010-11 
71 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ನಗರ ಮೆ.ನಂ 100 ಬಾಲಕ ಮೆ&ಇ 2013-14 
72 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 ಬಾಲಕ ವೃತ್ತಿಪರ 2012-13 
(ವೃತ್ತಿಪರ) 
73 ದಕ್ಷಿಣ ಕನ್ನಡ ಮಂಗಳೂರು ಬಜ್ಪೆ (ಪರಿವರ್ತಿತ) ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 
74 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 
(ಚೆಲಾಂಬಿ) 
75 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 ಬಾಲಕಿ ಸಾಮಾನ 2013-14 
(ಚೆಲಾಂಬಿ) 
76 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2000-01 
ವಿಶ್ವವಿದ್ಯಾಲಯ 


























































































































೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 
1 2 3 4 5 6 7 8 9 10 
77 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 
78 | ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 | ಬಾಲಕಿ ಮಾದರಿ 2011-12 

(ಮಾದರಿ) 
79 ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 
80 | ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100 | ಬಾಲಕಿ ವೃತ್ತಿಪರ 2008-09 
(ವೃತ್ತಿಪರ) 
81 ದಕ್ಷಿಣ ಕನ್ನಡ ಮಂಗಳೂರು ಮೂಡಬಿದರಿ ಮೆ.ನಂ 100 ಬಾಲಕಿ ಸಾಮಾನ್ಯ 2015-16 
82 | ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಮೆ.ನಂ 100. | ಬಾಲಕಿ ಸ್ನಾತಕೋತ್ತರ 2015-16 
ವಿಶ್ವವಿದ್ಯಾಲಯ 
ಆವರಣ ಕೊನಜಿ 
83 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 1 
ವಿಶ್ವವಿದ್ಯಾಲಯ 
ಆವರಣ ದಾವಣಗೆರೆ 
84 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ಸಾಮಾನ್ನ 2012-13 
85 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ಸಾಮಾನ್ಯ 2014-15 
(ಸಾಮಾನ್ಯ) 
86 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ಸಾಮಾನ್ಯ 1995-96 
(ಹರಿಹರ ರಸ್ತೆ) 
87 ದಾವಣಗೆರೆ ದಾವಣಗೆರೆ ದಾವಣಗೆರೆ -3 ಮೆ.ನಂ 100 ಬಾಲಕ ಸಾಮಾನ್ಯ 2013-14 
88 ದಾವಣಗೆರೆ ದಾವಣಗೆರೆ ದಾವಣಗೆರೆ -2 ಮೆ.ನಂ 100 ಬಾಲಕ ಸಾಮಾನ್ಯ 2013-14 
89 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ಸಾಮಾನ್ಯ 2012-13 
90 ದಾವಣಗೆರೆ ದಾವಣಗೆರೆ ದಾವಣಗೆರೆ ನಗರ ಮೆ.ನಂ 100 ಬಾಲಕ ಮೆ&ಇ 2013-14 
91 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2012-13 
(ಪಿಜಿ ಬಾಲಕರು) 
92 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ವೃತ್ತಿಪರ 2001-02 
(ವೃತ್ತಿಪರ) 
93 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ವೃತ್ತಿಪರ 2013-14 
(ವೃಕ್ತಿಪರ -2) 
94 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕ ವೃತ್ತಿಪರ 2013-14 
(ವೃತ್ತಿಪರ -3) 
95 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 
96 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕಿ ಸಾಮಾನ 2013-14 
97 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕಿ ಮೆ&ಇ 2013-14 
98 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕಿ ಮಾದರಿ 2011-12 
(ಮಾದರಿ) 
99 ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 
100 | ದಾವಣಗೆರೆ ದಾವಣಗೆರೆ ದಾವಣಗೆರೆ (ಪಿಜಿ) ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2012-13 
101 ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 100 ಬಾಲಕ ಸಾಮಾನ್ಯ 1977-78 
(ಆದರ್ಶ) 
102 ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 








ಜಯನಗರ 









































































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೦೩ 

1 2 3 4 5 6 8 9 10 

103 ಧಾರವಾಡ ಧಾರವಾಡ ಧಾರವಾಡ ಭಾರತಿ ಮೆ.ನಂ 100 ಬಾಲಕ ಸಾಮಾನ 2012-13 
ನಗರ 

104 ಧಾರವಾಡ ಧಾರವಾಡ ಕಲ್ಯಾಣ ನಗರ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2014-15 
ಧಾರವಾಡ 

105 ಧಾರವಾಡ ಧಾರವಾಡ ಸರಸ್ವತಿಪುರ ಮೆ.ನಂ 100 ನಾಲಕ ವೃತ್ತಿಪರ 2012-13 

106 ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 100 ಬಾಲಕಿ ವೃತ್ತಿಪರ 2012-13 

107 ಧಾರವಾಡ ಧಾರವಾಡ ವನಿತಾ ಸೇವಾ ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 
ಸಮಾಜ 

108 ಧಾರವಾಡ ಧಾರವಾಡ ಇಂದಿರಾಗಾಂಧಿ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 
ನರ್ಸಿಂಗ್‌ ಬಾಲಕಿ 
ನಿಲಯ 

109 ಧಾರವಾಡ ಧಾರವಾಡ ಕರ್ನಾಟಕ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2012-13 1 
ವಿಶ್ವವಿದ್ಯಾಲಯ -ಡಿ 
ಬಸವನಗರ 

110 ಧಾರವಾಡ ಧಾರವಾಡ ಶಿವಗಿರಿ ಧಾರವಾಡ ಮೆ.ನಂ 100 ಬಾಲಕಿ ಸಾಮಾನ 2012-13 

111 ಧಾರವಾಡ ಧಾರವಾಡ ಕೆಸಿಡಿ ಕ್ಯಾಂಪಸ್‌ -2 | ಮೆ.ನಂ 100 ಬಾಲಕಿ ಸಾಮಾನ 1977-78 
ಧಾರವಾಢ 

112 ಧಾರವಾಡ ಧಾರವಾಡ ಕೆಎಂಎಫ್‌ ಮೆ.ನಂ 100 ಬಾಲಕ ಸಾಮಾನ್ಯ 2013-14 
ಧಾರವಾಡ 

113 ಧಾರವಾಡ ಧಾರವಾಡ ಸಪ್ತಪುರ ಧಾರವಾಡ | ಮೆ.ನಂ 100 ಬಾಲಕ ಸಾಮಾನ್ಯ 2012-13 

114 ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 100 ಬಾಲಕಿ ವೃತ್ತಿಪರ 1996-97 1 

115 ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2000-01 

116 ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 100 ಬಾಲಕ ಮಾದರಿ 2011-12 

117 ಧಾರವಾಡ ಧಾರವಾಡ ಕೆಸಿಡಿ ಕ್ಯಾಂಪಸ್‌ —1 ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 
ಧಾರವಾಡ 

118 ಧಾರವಾಡ ಧಾರವಾಡ ಧಾರವಾಡ (ಎಸ್‌ಪಿ ಮೆ.ನಂ 100 ಬಾಲಕಿ ವೃತ್ತಿಪರ 2008-09 
ಕಟ್ಟಡ) 

119 ಧಾರವಾಡ ಧಾರವಾಡ ಕರ್ನಾಟಕ ವಿವಿ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 
ಕ್ಯಾಂಪಸ್‌ 

120 | ಕಲಬುರಗಿ ಕಲಬುರಗಿ ಶಕ್ತಿನಗರ ಮೆ.ನಂ 100 ಬಾಲಕ ಸಾಮಾನ 1993-94 

121 ಕಲಬುರಗಿ ಕಲಬುರಗಿ ಶಕ್ತಿನಗರ-1 ಮೆ.ನಂ 100 ಬಾಲಕ ಸಾಮಾನ್ಯ 1977-78 

122 ಕಲಬುರಗಿ ಕಲಬುರಗಿ ಶಕ್ತಿನಗರ -2 ಮೆ.ನಂ 100 ಬಾಲಕ ಸಾಮಾನ್ಯ 1993-94 

123 ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2000-01 
ವಿಶ್ವವಿದ್ಯಾಲಯ 

124 | ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ಮೆ.ನಂ 100 ನಾಲಕ ಸ್ನಾತಕೋತ್ತರ 2013-14 
ವಿಶ್ವವಿದ್ಯಾಲಯ-ಡಿ 

125 ಕಲಬುರಗಿ ಕಲಬುರಗಿ ಕಲಬುರಗಿ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2014-15 

126 | ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ನಗರ ಮೆ.ನಂ 100 ಬಾಲಕ ಮೆ&ಇ 2013-14 

127 | ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ಮಾದರಿ ಮೆ.ನಂ 100 ನಾಲಕ ಮಾದರಿ 2011-12 

128 ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ನಗರ ಮೆ.ನಂ 100 ನಾಲಕ ವೃತ್ತಿಪರ 2012-13 
ರಿಂಗ್‌ ರಸ್ತೆ 



































೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 








































































































1 2 3 4 ವ 6 7 8 9 10 

129 | ಕಲಬುರಗಿ ಕಲಬುರಗಿ ಗುಲರ್ಗಾ ನಗರ ಮೆ.ನಂ 100 ಬಾಲಕ ವೃತ್ತಿಪರ 1977-78 1 
ಶಹಾಬಾದ್‌ 

130 | ಕಲಬುರಗಿ ಕಲಬುರಗಿ ಗುಲರ್ಗಾ ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 1 
(ಐವಾನ್‌ ಇ ಶಾಹಿ) 

131 ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ನಗರ ಮೆ.ನಂ 100 ಬಾಲಕಿ ಸಾಮಾನ್ಯ 1999-00 1 
(ಇವಾಂಶಿ ಫಿಲ್ಟರ್‌ 
ಬೆಡ್‌ ಏರಿಯಾ) 

132 | ಕಲಬುರಗಿ ಕಲಬುರಗಿ ಗುಲ್ಬರ್ಗಾ (ಆಳಂದ ಮೆ.ನಂ 100 ಬಾಲಕಿ ಸಾಮಾನ್ಯ 2012-13 
ಕಾಲೋನಿ) 

133 ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 
(ಅಂಬಿಕಾ ನಗರ) 

134 | ಕಲಬುರಗಿ ಕಲಬುರಗಿ ಗುಲರ್ಗಾ ಎವಿ ನಿ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2000-01 

135 ಕಲಬುರಗಿ ಕಲಬುರಗಿ ಕಮಲಾಪುರ ಮೆ.ನಂ 100 ಬಾಲಕಿ ಸಾಮಾನ್ಯ 2000-01 

136 | ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 

137 | ಕಲಬುರಗಿ ಕಲಬುರಗಿ ಗುಲರ್ಗಾ ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 

138 | ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ಮೆ.ನಂ 100 ಬಾಲಕಿ ವೃತ್ತಿಪರ 1996-97 1 
(ವೃತ್ತಿಪರ) 

139 | ಕಲಬುರಗಿ ಕಲಬುರಗಿ ಗುಲರ್ಗಾ ಮೆ.ನಂ 100 ಬಾಲಕಿ ವೃತ್ತಿಪರ 2008-09 
(ವೃತ್ತಿಪರ) 

140 ಕಲಬುರಗಿ ಕಲಬುರಗಿ ಮಹಾಗಾಮ ಮೆ.ನಂ 100 ಬಾಲಕಿ ಸಾಮಾನ್ಯ 2015-16 

141 ಕಲಬುರಗಿ ಕಲಬುರಗಿ ವಿ ವಿ ಕ್ಯಾಂಪಸ್‌ ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 
ಗುಲ್ಬರ್ಗಾ 

ಬ 

142 ಮೈಸೂರು ಮೈಸೂರು ಇಲವಾಲ ಮೆ.ನಂ 100 ಬಾಲಕ ಸಾಮಾನ್ಯ 2010-11 

143 | ಮೈಸೂರು ಮೈಸೂರು ಮೈಸೂರು ವಿವಿ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2014-15 

144 ಮೈಸೂರು ಮೈಸೂರು ಕುವೆಂಪುನಗರ ಮೆ.ನಂ 100 ಬಾಲಕ ಸಾಮಾನ್ಯ 2013-14 
ಮೈಸೂರು 

145 | ಮೈಸೂರು ಮೈಸೂರು ಕುವೆಂಪು ನಗರ ಮೆ.ನಂ 100 ಬಾಲಕ ಸಾಮಾನ್ಯ 2013-14 
(ವಿಭಜಿತ-1) 
ಮೈಸೂರು 

146 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ಸಾಮಾನ್ಯ 1997-98 
ವಿಜಯನಗರ 

147 | ಮೈಸೂರು ಮೈಸೂರು ಮೈಸೂರು ವಿವಿ ಮೆ.ನಂ 100 ಬಾಲಕ ಸ್ನಾತಕೋತ್ತರ 1998-99 

148 | ಮೈಸೂರು ಮೈಸೂರು ಮೈಸೂರು ವಿವಿ ಮೆ.ನಂ 100 ಬಾಲಕ ಸ್ನಾತಕೋತ್ತರ 2013-14 

149 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ಸಾಮಾನ್ಯ 2013-14 
ತೊಣಚಿಕೊಪಲು 

150 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ಸಾಮಾನ್ಯ 1995-96 
ತೊಣಚಿಕೊಪಲು 

151 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ಸಾಮಾನ್ಯ 2013-14 
ತೊಣಚಿಕೊಪಲು 
(ವಿಭಜಿತ) 

152 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ಮೆ&ಇ 2013-14 1 

153 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ಮಾದರಿ 2011-12 1 
(ಮಾದರಿ) 


























































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೦೫ 
1 2 3 4 5 6 7 8 9 10 
154 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ವೃತ್ತಿಪರ 1996-97 
(ವೃತ್ತಿಪೊರ) 

155 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ವೃತ್ತಿಪರ 2013-14 
(ವೃತ್ತಿಪರ) 

156 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕ ವೃತ್ತಿಪರ 2005-06 
(ವೃತ್ತಿಪರ) 

157 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ಸಾಮಾನ 1995-96 
(ಕುವೆಂಪು ನಗರ 
ಎನ್‌ ಪಿ) 

158 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ಸಾಮಾನ್ಯ 1977-78 1 
(ಕುವೆಂಪು ನಗರ 
ಎನ್‌ ಪಿ.1 

159 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ಸಾಮಾನ್ಯ 2013-14 1 
(ಕುವೆಂಪು ನಗರ 
ಎನ್‌ ಪಿ 1 ವಿಭಜಿತ 

160 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ಸಾಮಾನ್ಯ 2013-14 1 
(ಕುವೆಂಪು ನಗರ 
ಎನ್‌ ಪಿ 1) ವಿಭಜಿತ 

161 ಮೈಸೂರು ಮೈಸೂರು ಮೈಸೂರು ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 

162 ಮೈಸೂರು ಮೈಸೂರು ಮೈಸೂರು ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 

163 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ವೃತ್ತಿಪರ 2008-09 
(ವೃತ್ತಿಪರ) 

164 ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ವೃತ್ತಿಪರ 2013-14 
(ವೃತ್ತಿಪರ) 

165 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 
ಏವಿ-1 

166 | ಮೈಸೂರು ಮೈಸೂರು ಮೈಸೂರು ಮೆ.ನಂ 100 ಬಾಲಕಿ ಸ್ನಾತಕೋತ್ತರ 2015-16 
ವಿವಿ-2 

167 ಶಿವಮೊಗ್ಗ ಶಿವಮೊಗ್ಗ ಗಾರ್ಡನ್‌ ಏರಿಯಾ ಮೆ.ನಂ 100 ಬಾಲಕ ಸಾಮಾನ 2006-07 
ಶಿವಮೊಗ್ಗ 

168 | ಶಿವಮೊಗ್ಗ ಶಿವಮೊಗ್ಗ ಕಾಶಿಪುರ ಶಿವಮೊಗ್ಗ | ಮೆ.ನಂ 100 | ಬಾಲಕ ಸಾಮಾನ್ಯ 1977-78 

169 | ಶಿವಮೊಗ್ಗ ಶಿವಮೊಗ್ಗ ವೆಂಕಟೇಶನಗರ ಮೆ.ನಂ 100 | ಬಾಲಕ ಸಾಮಾನ್ಯ 2013-14 
ಶಿವಮೊಗ್ಗ 

170 | ಶಿವಮೊಗ್ಗ ಶಿವಮೊಗ್ಗ ಬಾಪೂಜಿ ನಗರ-2 | ಮೆ.ನಂ 100 | ಬಾಲಕ ಸಾಮಾನ್ಯ 2013-14 
ಶಿವಮೊಗ್ಗ 

171 | ಶಿವಮೊಗ್ಗ ಶಿವಮೊಗ್ಗ ಬಾಪೂಜಿ ನಗರ-1 | ಮೆ.ನಂ 100 | ಬಾಲಕ ಸಾಮಾನ್ಯ 2013-14 
ಶಿವಮೊಗ್ಗ 

172 | ಶಿವಮೊಗ್ಗ ಶಿವಮೊಗ್ಗ ಮಲ್ಲಿಗೇನಹಳ್ಳಿ ಮೆ.ನಂ 100 ಬಾಲಕ ಮೆ&ಇ 2013-14 
ಶಿವಮೊಗ್ಗ 

173 | ಶಿವಮೊಗ್ಗ ಶಿವಮೊಗ್ಗ ಅಣ್ಣಾನಗರ ಮೆ.ನಂ 100 | ಬಾಲಕ ಮಾದರಿ 2011-12 
ಶಿವಮೊಗ್ಗ 
(ಮಾದರಿ) 









































































































































೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 
1 2 3 4 5 6 7 8 9 10 
174 | ಶಿವಮೊಗ್ಗ ಶಿವಮೊಗ್ಗ ಕೋಟೆ ರಸ್ತೆ-2 ಮೆ.ನಂ 100 | ಬಾಲಕಿ ಸಾಮಾನ್ಯ 2013-14 

ಶಿವಮೊಗ್ಗ 
(ನ 
175 | ಶಿವಮೊಗ್ಗ ಶಿವಮೊಗ್ಗ ಕೋಟೆ ರಸ್ತೆ-1 ಮೆ.ನಂ 100 | ಬಾಲಕಿ ಸಾಮಾನ್ಯ 1977-78 
ಶಿವಮೊಗ್ಗ 
[a 
176 | ಶಿವಮೊಗ್ಗ ಶಿವಮೊಗ್ಗ ಶರಾವತಿ ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 
ಶಿವಮೊಗ್ಗ 
[a 
177 ಶಿವಮೊಗ್ಗ ಶಿವಮೊಗ್ಗ ಶರಾವತಿ ನಗರ ಮೆ.ನಂ 100 ಬಾಲಕಿ ನರ್ಸಿಂಗ್‌ 2013-14 
ಶಿವಮೊಗ್ಗ 
[a 
178 | ಶಿವಮೊಗ್ಗ ಶಿವಮೊಗ್ಗ ಗೋಪಾಲ ಮೆ.ನಂ 100 | ಬಾಲಕಿ ವೃತ್ತಿಪರ 2013-14 
ಶಿವಮೊಗ್ಗ 
[a 
(ವೃತ್ತಿಪರ) 
179 | ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗ ನಗರ ಮೆ.ನಂ 100 | ಬಾಲಕಿ ಸಾಮಾನ್ಯ 2015-16 1 
180 | ಶಿವಮೊಗ್ಗ ಶಿವಮೊಗ್ಗ ಕೋಟೆ ರಸ್ತೆ-3 ಮೆ.ನಂ 100 | ಬಾಲಕಿ ಸಾಮಾನ್ಯ 2013-14 1 
ಶಿವಮೊಗ್ಗ 
181 ಬಳ್ಳಾರಿ ಬಳ್ಳಾರಿ ಬಳ್ಳಾರಿ ನಗರ ಮೆ.ನಂ 100 ಬಾಲಕ ಮೆ&ಇ 2013-14 1 
182 | ಬಳ್ಳಾರಿ ಬಳ್ಳಾರಿ ಬಳ್ಳಾರಿ ನಗರ ಮೆ.ನಂ 100 ಬಾಲಕಿ ಮೆ&ಇ 2013-14 1 
(ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌. ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಸರ್ಕಾರಿ ಆದೇಶ ಸಂಖ್ಯೆ:ಹಿಂವಕ 618 ಬಿಇಟಿ 2015, ದಿನಾಂಕ: 11-.12-2015 ಕೈ ಅನುಬಂಧ-2 
ಕಿರಿಯ ನಿಲಯ 
ವಿದ್ಯಾರ್ಥಿ ಮೇಲ್ವಿಚಾರಕರ 
ಪುರುಷ, 
ಸಂಖ್ಯಾಬಲ | ಬಾಲಕ/ ವಿದ್ಯಾರ್ಥಿ ನಿಲಯ (ಹುಸ 
ಮಂಜೂರಾದ ಮಹಿಳೆ) ಹುದ್ದೆ 
ಕ್ರಸಂ ಜಿಲ್ಲೆ ತಾಲ್ಲೂಕು ವಿದ್ಯಾರ್ಥಿ ಮೆ.ನಂ ಬಾಲಕಿ ನಿಲಯದ ಹ ಸ 
ಮಪ ವರ್ಷ ಹಾಗೂ ವೇತನ 
ನಿಲಯದ ಶ್ರೇಣಿ 
ಸ್ಥಳ 
ಹ ರೂ.11,600- 
21000 
1 ಬಾಗಲಕೋಟಿ ಜಮಖಂಡಿ ಜಮಖಂಡಿ - ಕಲುತಿ ಮೆ.ನಂ 25 ಬಾಲಕ ಸಾಮಾನ್ಯ 1993-94 
ಕಟ್ಟಡ 
ಆ 
2 ಬಾಗಲಕೋಟಿ ಜಮಖಂಡಿ ಜಮಖಂಡಿ - ವಿಭಜಿತ ಮೆ.ನಂ 10 ಬಾಲಕ ಸಾಮಾನ್ಯ 1993-94 
3 ಬಾಗಲಕೋಟಿ ಬಾದಾಮಿ ಗುಳೇದಗುಡ್ಡ ಮೆ.ನಂ 20 ಬಾಲಕಿ ಸಾಮಾನ್ಯ 1996-97 
4 ಬಾಗಲಕೋಟಿ ಬಾಗಲಕೋಟಿ ಬಾಗಲಕೋಟಿ ಮೆ.ನಂ 50 ಬಾಲಕಿ ಸಾಮಾನ್ಯ 2000-01 
5 ಬಾಗಲಕೋಟಿ ಬೀಳಗಿ ಬೀಳಗಿ ಮೆ.ನಂ 50 ಬಾಲಕಿ ಸಾಮಾನ್ನ 2008-09 
6 ಬಾಗಲಕೋಟಿ ಜಮಖಂಡಿ ಜಮಖಂಡಿ - ಮೆ.ನಂ 55 ಬಾಲಕಿ ಸಾಮಾನ್ಯ 2001-02 
ಕುಂಕನೂರು ರಸ್ತೆ 
1 ಬಾಗಲಕೋಟಿ ಜಮಖಂಡಿ ತೇರದಾಳ ಮೆ.ನಂ 25 ಬಾಲಕಿ ಸಾಮಾನ್ಯ 2008-09 1 
8 ಬೆಳಗಾವಿ ಚಿಕ್ಕೋಡಿ ಮಜಲಹಟ್ಟಿ ಮೆ.ನಂ 25 ಬಾಲಕ ಸಾಮಾನ್ಯ 1995-96 1 
9 ಬೆಳಗಾವಿ ಗೋಕಾಕ್‌ ಗೋಕಾಕ್‌ - ಬಿ ಮೆ.ನಂ 50 ಬಾಲಕ ಸಾಮಾನ್ಯ 2006-07 1 









































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೦೭ 























































































































0 ಬೆಳಗಾವಿ ರಾಮದುರ್ಗ ರಾಮದುರ್ಗ ಮೆ.ನಂ 50 ಬಾಲಕ ಸಾಮಾನ್ಯ 1979-80 1 
1 ಬೆಳಗಾವಿ ಬೆಳಗಾವಿ ಸುಭಾಷ್‌ ನಗರ ಮೆ.ನಂ 50 ಬಾಲಕಿ ಸಾಮಾನ್ಯ 1977-78 
ಬೆಳಗಾಂ (ವಡಗಾಂ) 
2 ಬೆಳಗಾವಿ ಗೋಕಾಕ್‌ ಗೋಕಾಕ್‌ - ಎ (ಎಂ ಮೆ.ನಂ 50 ಬಾಲಕಿ ಸಾಮಾನ್ಯ 2001-02 
ಕೆ ಗೋಖಲೆ ಕಟ್ಟಡ) 
3 ಬೆಳಗಾವಿ ರಾಮದುರ್ಗ ರಾಮದುರ್ಗ (ವೃತ್ತಿಪರ) | ಮೆ.ನಂ 25 ಬಾಲಕಿ ವೃತ್ತಿಪರ 2012-13 
4 ವಿಜಯಪುರ ಇಂಡಿ ಇಂಡಿ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 
5 ಬಳ್ಳಾರಿ ಹೊಸಪೇಟಿ ಹೊಸಪೇಟಿ ಮೆ.ನಂ 25 ಬಾಲಕ ಸಾಮಾನ್ಯ 2009-10 
(ಸಂಕ್ಲಾಪುರ) 
6 | ಬಳ್ಳಾರಿ ಸಿರಗುಪ್ಪ ಸಿರಗುಪ್ಪ ಮೆ.ನಂ 50 ಬಾಲಕ ಸಾಮಾನ್ಯ 2001-02 
ಗ ಬಳ್ಳಾರಿ ಹಡಗಲಿ ಹೂವಿನಹಡಗಲಿ ಮೆ.ನಂ 25 ಬಾಲಕಿ ಸಾಮಾನ್ಯ 1999-00 
8 ಬಳ್ಳಾರಿ ಬಳ್ಳಾರಿ ಬಳ್ಳಾರಿ (ವೃತ್ತಿಪರ -1) ಮೆ.ನಂ 25 ಬಾಲಕ ವೃತ್ತಿಪರ 1996-97 
9 ಬೀದರ್‌ ಔರಾದ್‌ ಔರಾದ್‌ ಮೆ.ನಂ 50 ಬಾಲಕ ಸಾಮಾನ್ಯ 1996-97 
20 ಬೀದರ್‌ ಬಸವಕಲ್ಯಾಣ ಬಸವಕಲ್ಯಾಣ ಮೆ.ನಂ 25 ಬಾಲಕ ಸಾಮಾನ್ಯ 2000-01 1 
21 ಬೀದರ್‌ ಬಾಲ್ಕಿ ಭಾಲ್ಕಿ (ಎಸ್‌ ಬಿ ಹೆಚ್‌ ಮೆ.ನಂ 25 ಬಾಲಕ ಸಾಮಾನ್ಯ 2012-13 
ಬ್ಯಾಂಕ್‌ ಎದುರು) 
22 ಬೀದರ್‌ ಬೀದರ್‌ ಬೀದರ್‌ ಹಳೇ ಮೆ.ನಂ 25 ಬಾಲಕ ಸಾಮಾನ್ಯ 1977-78 
(ಚಾವಲಿ ರಸ್ತೆ) 
23 ಬೀದರ್‌ ಹುಮ್ನಾಬಾದ್‌ ಹುಮನಾಬಾದ್‌ ಮೆ.ನಂ 50 ಬಾಲಕ ಸಾಮಾನ್ಯ 2001-02 
24 ಬೀದರ್‌ ಔರಾದ್‌ ಔರಾದ್‌ ಮೆ.ನಂ 40 ಬಾಲಕಿ ಸಾಮಾನ್ಯ 2008-09 1 
25 ಬೀದರ್‌ ಬಸವಕಲ್ಯಾಣ ಬಸವಕಲ್ಯಾಣ ಮೆ.ನಂ 25 ಬಾಲಕಿ ಸಾಮಾನ್ಯ 2000-01 
26 ಶಿವಮೊಗ್ಗ ಸೊರಬ ಸೊರಬ ಮೆ.ನಂ 25 ಬಾಲಕ ಸಾಮಾನ್ಯ 1991-92 
27 | ಶಿವಮೊಗ್ಗ ಭದ್ರಾವತಿ ಭದ್ರಾವತಿ ಮೆ.ನಂ 05 ಬಾಲಕಿ ಸಾಮಾನ್ಯ 2000-01 
28 ಶಿವಮೊಗ್ಗ ಹೊಸನಗರ ರಿಪ್ಪನ್‌ಪೇಟಿ ಮೆ.ನಂ 50 ಬಾಲಕಿ ಸಾಮಾನ್ಯ 2006-07 
29 ಶಿವಮೊಗ್ಗ ಸಾಗರ ಸಾಗರ (ವಿನೋಬನಗರ) | ಮೆ.ನಂ 50 ಬಾಲಕಿ ಸಾಮಾನ್ಯ 1993-94 1 
30 | ಶಿವಮೊಗ್ಗ ಶಿಕಾರಿಪುರ ಶಿರಾಳಕೊಪ್ಪ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 1 
31 ಶಿವಮೊಗ್ಗ ಶಿವಮೊಗ್ಗ ರವೀಂದ್ರ ನಗರ, ಮೆ.ನಂ 25 ಬಾಲಕಿ ಸಾಮಾನ್ಯ 2006-07 
ಶಿವಮೊಗ್ಗ 
೧ 
32 ಶಿವಮೊಗ್ಗ ಸೊರಭ ಆನವಟ್ಟಿ ಮೆ.ನಂ 25 ಬಾಲಕಿ ಸಾಮಾನ್ಯ 1995-96 
33 ಶಿವಮೊಗ್ಗ ತೀರ್ಥಹಳ್ಳಿ ಕೊಣಂದೂರು ಮೆ.ನಂ 25 ಬಾಲಕಿ ಸಾಮಾನ್ಯ 2000-01 
34 | ಶಿವಮೊಗ್ಗ ಭದ್ರಾವತಿ ಕುವೆಪು ವಿವಿ ಮೆ.ನಂ 25 ಬಾಲಕಿ ಸ್ನಾತಕೋತ್ತರ 2000-01 
35 ಶಿವಮೊಗ್ಗ ಶಿಕಾರಿಪುರ ಶಿಕಾರಿಪುರ (ಪೋಸ್ಟ್‌ ಮೆ.ನಂ 25 ಬಾಲಕ ವೃತ್ತಿಪರ 2008-09 
ಆಫೀಸ್‌ ಎದುರು) 
36 ಶಿವಮೊಗ್ಗ ಶಿವಮೊಗ್ಗ ನವುಲೆ ಶಿವಮೊಗ್ಗ ಮೆ.ನಂ 50 ಬಾಲಕ ವೃತ್ತಿಪರ 2001-02 
(ವೃತ್ತಿಪರ) 
37 | ಶಿವಮೊಗ್ಗ ಶಿವಮೊಗ್ಗ ಬೈಪಾಸ್‌ ರಸ್ತೆ, ಮೆ.ನಂ 25 ಬಾಲಕಿ | ವೃತ್ತಿಪರ 2001-02 
ಶಿವಮೊಗ್ಗ 
೧ 
38 | ಮಂಡ್ಯ ಮದ್ದೂರು ಕೆ ಎಂ ದೊಡ್ಡಿ ಮೆ.ನಂ 25 ಬಾಲಕ ಸಾಮಾನ್ಯ 1979-80 1 
39 | ಮಂಡ್ಯ ಮಂಡ್ಯ ಮಂಡ್ಯ ಯುನಿಟ್‌ -1 ಮೆ.ನಂ 50 ಬಾಲಕ ಸಾಮಾನ್ಯ 1977-78 1 
40 ಮಂಡ್ಯ ನಾಗಮಂಗಲ ನಾಗಮಂಗಲ ಮೆ.ನಂ 25 ಬಾಲಕ ಸಾಮಾನ್ಯ 1995-96 1 
41 ಮಂಡ್ಯ ಪಾಂಡವಮರ ಪಾಂಡವಪುರ ಮೆ.ನಂ 25 ಬಾಲಕ ಸಾಮಾನ್ಯ 1997-98 1 
42 | ಮಂಡ್ಯ ಮದ್ದೂರು ಮದ್ದೂರು ಮೆ.ನಂ 50 ಬಾಲಕಿ ಸಾಮಾನ್ಯ 1993-94 1 
43 ಮಂಡ್ಯ ಮದ್ದೂರು ಅಣ್ಣೂರು ಮೆ.ನಂ 25 ಬಾಲಕಿ ಸಾಮಾನ್ಯ 2000-01 1 



































೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 




































































44 | ಮಂಡ್ಯ ಮಂಡ್ಯ ಮಂಡ್ಯ ಯುನಿಟ್‌ -1 ಮೆ.ನಂ 25 ಬಾಲಕಿ ಸಾಮಾನ್ಯ 1977-78 
45 ಮಂಡ್ಯ ನಾಗಮಂಗಲ ನಾಗಮಂಗಲ ಮೆ.ನಂ 25 ಬಾಲಕಿ ಸಾಮಾನ್ಯ 2008-09 1 
46 ಮೈಸೂರು ಹುಣಸೂರು ಹುಣಸೂರು ಮೆ.ನಂ 50 ಬಾಲಕ ಸಾಮಾನ್ಯ 1993-94 
47 ಮೈಸೂರು ಕೃಷ್ಣರಾಜನಗರ ಕೆ ಆರ್‌ ನಗರ ಮೆ.ನಂ 50 ಬಾಲಕ ಸಾಮಾನ್ಯ 1993-94 1 
48 ಮೈಸೂರು ಮೈಸೂರು ಮೈಸೂರು ಮೆ.ನಂ 25 ಬಾಲಕ ಸಾಮಾನ್ಯ 1977-78 
(ಕುವೆಂಪು ನಗರ) 
40 ಮೈಸೂರು ನಂಜನಗೂಡು ನಂಜನಗೂಡು ಮೆ.ನಂ 25 ಬಾಲಕ ಸಾಮಾನ್ಯ 1996-97 
50 ಮೈಸೂರು ಮೈಸೂರು ಮೈಸೂರು ಮೆ.ನಂ 25 ಬಾಲಕಿ ಸಾಮಾನ್ಯ 1997-98 
(ಕುವೆಂಪು ನಗರ 
ಯೋಜನೇತರ-2) 
51 | ಮೈಸೂರು ಮೈಸೂರು ಮೈಸೂರು ವಿ ವಿ ಮೆ.ನಂ 35 ಬಾಲಕಿ | ಸ್ನಾತಕೋತ್ತರ 2000-01 ] 
52 ಮೈಸೂರು ಮೈಸೂರು ಮೈಸೂರು (ವೃತ್ತಿಪರ) ಮೆ.ನಂ 23 ಬಾಲಕ ವೃತ್ತಿಪರ 1977-78 1 
(ವಿಜಯನಗರ) 
53 ಯಾದಗಿರಿ ಯಾದಗಿರಿ ಗುರುಮಿಟ್ಕಲ್‌ ಮೆ.ನಂ 50 ಬಾಲಕ ಸಾಮಾನ್ಯ 1993-94 1 
54 ಯಾದಗಿರಿ ಯಾದಗಿರಿ ಯಾದಗಿರಿ (ಲಕ್ಷ್ಮಿಪುರ) ಮೆ.ನಂ 50 ಬಾಲಕ ಸಾಮಾನ್ಯ 1993-94 1 
55 ಚಿಕ್ಕಮಗಳೂರು ಕಡೂರು ಬಿರೂರು ಮೆ.ನಂ 50 ಬಾಲಕ ಸಾಮಾನ್ಯ 1977-78 1 
(ಯೋಜನೇತರ) 
56 ಚಿಕ್ಕಮಗಳೂರು ಕಡೂರು ಕಡೂರು ನಗರ ಮೆ.ನಂ 25 ಬಾಲಕ ಸಾಮಾನ್ಯ 1993-94 1 
57 | ಚಿಕ್ಕಮಗಳೂರು ಕೊಪ್ಪ ಕೊಪ್ಪ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 
58 ಚಿಕ್ಕಮಗಳೂರು ಮೂಡಿಗೆರೆ ಮೂಡಿಗೆರೆ ಮೆ.ನಂ 10 ಬಾಲಕಿ ಸಾಮಾನ್ಯ 2000-01 
59 ಚಿಕ್ಕಮಗಳೂರು ಎನ್‌.ಆರ್‌.ಪುರ ನರಸಿಂಹರಾಜ ಮರ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 1 
60 ಚಿಕ್ಕಮಗಳೂರು ತರೀಕೆರೆ ತರೀಕೆರೆ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 
61 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಬಾಗೇಪಲ್ಲಿ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 1 
62 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮೆ.ನಂ 50 ಬಾಲಕಿ ಸಾಮಾನ್ಯ 1995-96 
63 ಚಿತ್ರದುರ್ಗ ಹೊಳಲ್ಕೆರೆ ಹೊಳಲ್ಕೆರೆ ಡಿ ಅನಂತ ಮೆ.ನಂ 20 ಬಾಲಕ ಸಾಮಾನ್ಯ 2012-13 


ವೀರಶ್ವೈವ ಹಾಸ್ಟೆಲ್‌ 





64 | ಚಿತ್ರದುರ್ಗ ಹೊಳಲ್ಕೆರೆ ಹೊಳಲ್ಕೆರೆ ಕೊಕಡೇಶ್ವರಿ ಮೆ.ನಂ 20 ಬಾಲಕ ಸಾಮಾನ್ಯ 1977-78 
ದೇವಸ್ಥಾನ ರಸ್ತೆ 















































65 ಚಿತ್ರದುರ್ಗ ಚಿತ್ರದುರ್ಗ ಚಿತ್ರದುರ್ಗ (ವ್ಯತ್ತಿಪರ) ಮೆ.ನಂ 25 ನಾಲಕ ವೃತ್ತಿಪರ 2001-02 
66 ರಾಮನಗರ ಕನಕಪುರ ಕನಕಪುರ ಮೆ.ನಂ 50 ಬಾಲಕ ಸಾಮಾನ್ಯ 1997-98 
67 ರಾಮನಗರ ರಾಮನಗರ ರಾಮನಗರ ಮೆ.ನಂ 25 ಬಾಲಕಿ ಸಾಮಾನ್ಯ 2006-07 | 
68 ರಾಯಚೂರು ಲಿಂಗಸೂರು ಲಿಂಗಸುಗೂರು ಮೆ.ನಂ 25 ಬಾಲಕ ಸಾಮಾನ್ಯ 2007-08 1 
69 ರಾಯಚೂರು ಲಿಂಗಸೂರು ಮುದ್ಗಲ್‌ ಮೆ.ನಂ 25 ಬಾಲಕ ಸಾಮಾನ್ಯ 1993-94 
70 ರಾಯಚೂರು ಸಿಂಧನೂರು ಸಿಂಧನೂರು ಮೆ.ನಂ 25 ಬಾಲಕ ಸಾಮಾನ್ಯ 1981-82 
71 ರಾಯಚೂರು ಮಾಸ್ತಿ ಮಾಸ್ತಿ ಮೆ.ನಂ 25 ಬಾಲಕಿ ಸಾಮಾನ್ಯ 2001-02 
72 ರಾಯಚೂರು ರಾಯಚೂರು ರಾಯಚೂರು ಮೆ.ನಂ 25 ಬಾಲಕಿ ಸಾಮಾನ್ಯ 1991-92 
73 ಉಡುಪಿ ಕಾರ್ಕಳ ಕಾರ್ಕಳ ಮೆ.ನಂ 50 ಬಾಲಕಿ ಸಾಮಾನ್ಯ 1995-96 
74 ಉಡುಪಿ ಕುಂದಾಪುರ ಶಂಕರನಾರಾಯಣ ಮೆ.ನಂ 15 ಬಾಲಕಿ ಸಾಮಾನ್ಯ 2006-07 
75 ಉಡುಪಿ ಉಡುಪಿ ಉಡುಪಿ (ಕುಂಜಿಬೆಟ್ಟು) ಮೆ.ನಂ 25 ಬಾಲಕಿ ಸಾಮಾನ್ಯ 1977-78 
76 ಉಡುಪಿ ಉಡುಪಿ ಉಡುಪಿ (ವೃತ್ತಿಪರ) ಮೆ.ನಂ 25 ಬಾಲಕಿ ವೃತ್ತಿಪರ 2008-09 
ಸಂತೆಕಟ್ಟೆ 
77 ಉತ್ತರ ಕನ್ನಡ ಹಳಿಯಾಳ ದಾಂಡೇಲಿ ಮೆ.ನಂ 30 ಬಾಲಕ ಸಾಮಾನ್ಯ 1993-94 1 
78 ಉತ್ತರ ಕನ್ನಡ ಸಿದ್ದಾಪುರ ಸಿದ್ದಾಪುರ ಮೆ.ನಂ 25 ಬಾಲಕಿ ಸಾಮಾನ್ಯ 2001-02 1 











79 ಹಾಸನ ಅರಸೀಕೆರೆ ಅರಸಿಕೆರೆ ಮೆ.ನಂ 50 ಬಾಲಕ ಸಾಮಾನ 1980-81 1 



























































































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೦೯ 
80 ಹಾಸನ ಹೋಳೆ ನರಸೀಮರ ಪಡುವಲಹಿಪ್ರೆ ಮೆ.ನಂ 150 ಬಾಲಕ ಸಾಮಾನ್ಯ 2001-02 
81 ಹಾಸನ ಹೋಳೆ ನರಸೀಪುರ ನರಸೀಪುರ ಮೆ.ನಂ 125 ಬಾಲಕ ಸಾಮಾನ್ಯ 1996-97 
82 ಹಾಸನ ಅರಸೀಕೆರೆ ಅರಸಿಕೆರೆ ಮೆ.ನಂ 150 ಬಾಲಕಿ ಸಾಮಾನ್ಯ 2000-01 
83 ಹಾಸನ ಹೋಳೆನರಸೀಮರ ನರಸೀಪುರ ಮೆ.ನಂ 125 ಬಾಲಕಿ ಸಾಮಾನ್ಯ 1995-96 

(ಚೆನ್ನಾಂಬಿಕಾ ಟಾಕೀಸ್‌ 
ಹಿಂಭಾಗ) 
84 ಹಾಸನ ಹೋಳೆನರಸೀಪುರ ಹೊಳೇ ನರಸೀಪುರ (ಸ | ಮೆ.ನಂ 125 ಬಾಲಕಿ ವೃತ್ತಿಪರ 2006-07 
ಪ್ರ ದ ಕಾಲೇಜು 
ಹಿಂಭಾಗ) 
85 ಹಾವೇರಿ ಹಾನಗಲ್‌ ಅಕ್ಕೆ ಆಲೂರು ಮೆ.ನಂ 50 ಬಾಲಕ ಸಾಮಾನ್ಯ 1993-94 
86 ಹಾವೇರಿ ಹಾವೇರಿ ಹಾವೇರಿ ಮೆ.ನಂ 50 ಬಾಲಕ ಸಾಮಾನ್ಯ 2001-02 
87 ಹಾವೇರಿ ರಾಣಿಬೆನ್ನೂರು ರಾಣೆಬೆನ್ನೂರು ಮೆ.ನಂ 15 ಬಾಲಕ ಸಾಮಾನ್ಯ 1979-80 
88 ಹಾವೇರಿ ಹಾನಗಲ್‌ ಅಕ್ಕಿ ಆಲೂರು ಮೆ.ನಂ 25 ಬಾಲಕಿ ಸಾಮಾನ್ಯ 1996-97 
89 ಹಾವೇರಿ ಹಾವೇರಿ ಹಾವೇರಿ (ಪಿಡ್ಚ್ಯ್ಯುಡಿ ಮೆ.ನಂ 50 ಬಾಲಕಿ ಸಾಮಾನ್ಯ 2000-01 
ಕ್ವಾರ್ಟಸ್‌ ಹತ್ತಿರ) 
90 ಹಾವೇರಿ ರಾಣಿಬೆನ್ನೂರು ರಾಣೆಬೆನ್ನೂರು ಮೆ.ನಂ 15 ಬಾಲಕಿ ಸಾಮಾನ್ಯ 2001-02 
91 ಹಾವೇರಿ ಶಿಗ್ಗಾಂ ಶಿಗ್ಗಾಂ ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 
92 ಕಲಬುರಗಿ ಜೇವರ್ಗಿ ಜೇವರ್ಗಿ ಮೆ.ನಂ 25 ಬಾಲಕ ಸಾಮಾನ್ಯ 1993-94 
ಬಸವೇಶ್ವರನಗರ 
93 ಕಲಬುರಗಿ ಸೇಡಂ ಸೇಡಂ ಮೆ.ನಂ 50 ಬಾಲಕ ಸಾಮಾನ್ಯ 2001-02 
94 ಕಲಬುರಗಿ ಕಲಬುರಗಿ ಗುಲ್ಬರ್ಗಾ (ಐವಾನ್‌ ಮೆ.ನಂ 25 ಬಾಲಕಿ ಸಾಮಾನ್ಯ 2013-14 
ಈ ಶಾಹಿ) 
95 ಕಲಬುರಗಿ ಸೇಡಂ ಸೇಡಂ (ರೆಹಮತ್‌ ಮೆ.ನಂ 25 ಬಾಲಕಿ ಸಾಮಾನ್ಯ 2008-09 
ನಗರ) 
96 ಕಲಬುರಗಿ ಕಲಬುರಗಿ ಗುಲ್ಬರ್ಗಾ ವಿ ವಿ ಹಳೇ ಮೆ.ನಂ 25 ಬಾಲಕ ಸ್ನಾತಕೋತ್ತರ 1998-99 
97 ಕೋಲಾರ ಕೋಲಾರ ಕೋಲಾರ ಯೋಜನೇತರ | ಮೆ.ನಂ 50 ಬಾಲಕಿ ಸಾಮಾನ್ಯ 1977-78 
98 ಕೊಪ್ಪಳ ಗಂಗಾವತಿ ಗಂಗಾವತಿ ಮೆ.ನಂ 50 ಬಾಲಕ ಸಾಮಾನ್ಯ 1993-94 
(ಸಂಗಾಮರ) 
99 ಕೊಪ್ಪಳ ಯಲಬುರ್ಗಾ ಯಲಬುರ್ಗಾ ಮೆ.ನಂ 35 ಬಾಲಕ ಸಾಮಾನ್ಯ 2001-02 
100 | ಕೊಪ್ಪಳ ಗಂಗಾವತಿ ಗಂಗಾವತಿ ಮೆ.ನಂ 25 ಬಾಲಕಿ ಸಾಮಾನ್ಯ 2000-01 
101 | ಕೊಪ್ಪಳ ಕುಷ್ಠಗಿ ಕುಷ್ಟಗಿ ಮೆ.ನಂ 05 ಬಾಲಕಿ ಸಾಮಾನ್ಯ 1999-00 
102 | ಕೊಪ್ಪಳ ಯಲಬುರ್ಗಾ ಯಲಬುರ್ಗಾ ಮೆ.ನಂ 35 ಬಾಲಕಿ ಸಾಮಾನ್ಯ 1995-96 
103 | ಗದಗ್‌ ಗದಗ್‌ ಗದಗ್‌ ಮೆ.ನಂ 50 ಬಾಲಕಿ ಸಾಮಾನ್ಯ 1995-96 
104 | ಗದಗ್‌ ಮುಂಡರಗಿ ಮುಂಡರಗಿ ಮೆ.ನಂ 25 ಬಾಲಕಿ ಸಾಮಾನ್ಯ 2008-09 
105 ಗದಗ್‌ ರೋಣ ಗಜೇಂದ್ರಗಢ ಮೆ.ನಂ 25 ಬಾಲಕಿ ಸಾಮಾನ್ಯ 2008-09 
106 ತುಮಕೂರು ಮಧುಗಿರಿ ಮಧುಗಿರಿ ಮೆ.ನಂ 50 ಬಾಲಕ ಸಾಮಾನ್ಯ 1995-96 
107 ತುಮಕೂರು ಪಾವಗಡ ಪಾವಗಡ ನಗರ ಮೆ.ನಂ 50 ಬಾಲಕ ಸಾಮಾನ್ಯ 2001-02 
108 | ತುಮಕೂರು ಸಿರಾ ಶಿರಾ ನಗರ ಮೆ.ನಂ 50 ಬಾಲಕ ಸಾಮಾನ್ಯ 1977-78 
109 ತುಮಕೂರು ಮಧುಗಿರಿ ಮಧುಗಿರಿ ಮೆ.ನಂ 12 ಬಾಲಕಿ ಸಾಮಾನ್ಯ 2000-01 
110 | ತುಮಕೂರು ಸಿರಾ ಶಿರಾ ಮೆ.ನಂ ಮೆ.ನಂ 200 ಬಾಲಕಿ ಸಾಮಾನ್ಯ 2008-09 
111 ಚಾಮರಾಜನಗರ ಚಾಮರಾಜನಗರ ಚಾಮರಾಜನಗರ ಮೆ.ನಂ 15 ಬಾಲಕ ಸಾಮಾನ್ಯ 1979-80 
(ಜನತಾಬಜಾರ್‌ 
ಕಟ್ಟಡ-2) 
112 ಚಾಮರಾಜನಗರ ಕೊಳ್ಳೇಗಾಲ ಕೊಳ್ಳೇಗಾಲ ಮೆ.ನಂ 125 ಬಾಲಕಿ ಸಾಮಾನ್ಯ 2000-01 
113 ದಾವಣಗೆರೆ ಹರಪನಹಳ್ಳಿ ಹರಪನಹಳ್ಳಿ ಮೆ.ನಂ 150 ಬಾಲಕ ಸಾಮಾನ್ಯ 1980-81 
114 | ದಾವಣಗೆರೆ ದಾವಣಗೆರೆ ಕಕ್ಕರಗೊಳ್ಳ ಮೆ.ನಂ 140 ಬಾಲಕಿ ಸಾಮಾನ 2001-02 



































೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 










































































115 | ದಾವಣಗೆರೆ ಹೊನ್ನಾಳಿ ಹೊನ್ನಾಳಿ ಮೆ.ನಂ 125 ಬಾಲಕಿ ಸಾಮಾನ್ಯ 2008-09 1 
116 | ದಾವಣಗೆರೆ ದಾವಣಗೆರೆ ದಾವಣಗೆರೆ ಮೆ.ನಂ 125 ಬಾಲಕಿ ವೃತ್ತಿಪರ 2012-13 1 
(ವೃತ್ತಿಪರ-2) 
(ದೇವರಾಜ ಅರಸು 
ಬಡಾವಣೆ-1) 
117 ದಾವಣಗೆರೆ ದಾವಣಗೆರೆ ದಾವಣಗೆರೆ (ವೃತ್ತಿಪರ) ಮೆ.ನಂ 25 ಬಾಲಕಿ ವೃತ್ತಿಪರ 2008-09 1 
ಹಳೆ 
118 | ದಕ್ಷಿಣ ಕನ್ನಡ ಬಂಟ್ವಾಳ ವಾಮನಪದವು ಮೆ.ನಂ 10 ಬಾಲಕ ಸಾಮಾನ್ಯ 1993-94 1 
119 | ದಕ್ಷಿಣ ಕನ್ನಡ ಬಂಟ್ವಾಳ ವಾಮನಪದವು ಮೆ.ನಂ 50 ಬಾಲಕಿ ಸಾಮಾನ್ಯ 2008-09 1 
120 | ದಕ್ಷಿಣ ಕನ್ನಡ ಬೆಳ್ತಂಗಡಿ ಬೆಳ್ತಂಗಡಿ (ಉಜಿರೆ) ಮೆ.ನಂ 25 ಬಾಲಕಿ ಸಾಮಾನ್ಯ 1991-92 1 
121 ದಕ್ಷಿಣ ಕನ್ನಡ ಮಂಗಳೂರು ಬಲ್ಮಠ ಮೆ.ನಂ 25 ಬಾಲಕಿ ಸಾಮಾನ್ಯ 2000-01 1 
122 | ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ವಿವಿ ಮೆ.ನಂ 25 ಬಾಲಕ ಸ್ನಾತಕೋತ್ತರ 1998-99 1 
123 ಧಾರವಾಡ ಧಾರವಾಡ ಧಾರವಾಡ (ರೈಲ್ವೆ ಮೆ.ನಂ 25 ಬಾಲಕ ಸ್ನಾತಕೋತ್ತರ 1998-99 1 
ಲೈನ್‌ ಹತ್ತಿರ) 
124 | ಧಾರವಾಡ ಧಾರವಾಡ ಧಾರವಾಡ ಮೆ.ನಂ 25 ಬಾಲಕಿ ಸ್ನಾತಕೋತ್ತರ 2000-01 1 
125 ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ಟೌನ್‌ ಮೆ.ನಂ 25 ಬಾಲಕಿ ವೃತ್ತಿಪರ 2005-06 1 
ಉಂಕಲ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌. ಎರೆಕುಪ್ಪಿ 
೧೧.8 ಸರ್ಕಾರದ ಅಧೀನ ಕಾರ್ಯದರ್ಶಿ-( 
50. 500 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ: ರಾಜ್ಯದ ರೈತರಿಗೆ ಪತ್ತಿನ ಸಹಕಾರಿ ಸಂಸ್ಥೆಗಳು ರಿಯಾಯಿತಿ ಬಡ್ಡಿದರದಲ್ಲಿ ಮಧ್ಯಮಾವಧಿ 


ಮತ್ತು ದೀರ್ಫಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲ ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆಸಿಒ 207 ಸಿಎಲ್‌ಎಸ್‌ 2014, ದಿನಾ೦ಕ:08.08.2014. 
2) ದಿನಾಂಕ:13.03.2015 ರಂದು ಸನ್ಮಾನ್ಯ ಮುಖ್ಯ ಮಂತ್ರಿಯವರು ಮಂಡಿಸಿದ ಆಯವ್ಯಯ. 
3) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಸಿಆರ್‌ಡಿ/ಸಿಎಬಿ-1/ 41/2015-16, 
ದಿ:20.05.2015, 26.08.2015 ಮತ್ತು 15.10.2015. 
ಪ್ರಸ್ತಾವನೆ: 


ಹಿಂದಿನ ವರ್ಷಗಳಲ್ಲಿ ಪತ್ತಿನ ಸಹಕಾರಿ ಸಂಸ್ಥೆಗಳು ರಾಜ್ಯದ ರೈತರಿಗೆ ಶೇಕಡಾ 3ರ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಮತ್ತು ದೀರ್ಫಾವಧಿ 
ಕೃಷಿ/ಕೃಷಿ ಸಂಬಂಧಿತ ಸಾಲಗಳನ್ನು ಒದಗಿಸುವ ಯೋಜನೆಯನ್ನು ಷರತ್ತುಗಳಿಗೊಳಪಟ್ಟು ರಾಜ್ಯದಲ್ಲಿ ಜಾರಿಗೊಳಿಸಿದ್ದು ಓದಲಾದ (1) ರ ಆದೇಶದಲ್ಲಿ 
2014-15ನೇ ಸಾಲಿನಲ್ಲಿ ಮುಂದುವರಿದ ಯೋಜನೆಯೆಂದು ಜಾರಿಗೊಳಿಸಿ ಆದೇಶಿಸಲಾಗಿದೆ. 

ಮೇಲೆ (2)ರಲ್ಲಿ ಓದಲಾದ 2015-16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ 2015-16ನೇ ಸಾಲಿನಲ್ಲಿ ರಾಜ್ಯದ ರೈತರಿಗೆ ಸಹಕಾರ ಸಂಸ್ಥೆಗಳ 
ಮೂಲಕ ರೂ.3.00 ಲಕ್ಷದಿಂದ ರೂ.10.00 ಲಕ್ಷಗಳವರೆಗಿನ ಕೃಷಿ ಸಾಲವನ್ನು ಶೇಕಡಾ 3ರ ಬಡ್ಡಿ ದರದಲ್ಲಿ ವಿತರಿಸಲು. ಯೋಜನೆಯನ್ನು 
ಮುಂದುವರೆಸಲು ಘೋಷಿಸಲಾಗಿದೆ. 

ಮೇಲೆ ಓದಲಾದ (3)ರ ಪತ್ರದಲ್ಲಿ 2015-16ನೇ ಸಾಲಿಗೆ ಸದರಿ ಯೋಜನೆಯಲ್ಲಿ ಕೆಲವು ಪ್ರಮುಖ ಷರತ್ತುಗಳನ್ನು ಅಳವಡಿಸಿ ಆದೇಶ 
ಹೊರಡಿಸಲು ಸಹಕಾರ ಸಂಘಗಳ ನಿಬಂಧಕರು ಕೋರಿರುತ್ತಾರೆ. 


ಈ ಬಗ್ಗೆ ರೂಪಿಸಲಾದ ವಿವರವಾದ ಯೋಜನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ:- 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 182 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ: 26.10.2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2015-16ನೇ ಸಾಲಿಗೆ ಪತ್ತಿನ ಸಹಕಾರಿ ಸಂಸ್ಥೆಗಳು ರಾಜ್ಯದ ರೈತರಿಗೆ ರೂ.10.00 
ಲಕ್ಷಗಳವರೆಗಿನ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳನ್ನು ಶೇಕಡಾ 3ರ ಬಡ್ಡಿ ದರದಲ್ಲಿ ಒದಗಿಸುವ 
ಯೋಜನೆಯನ್ನು ಮುಂದುವರೆಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ:- 





ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ 


೧೧೧ 





ಈ ಯೋಜನೆಯು ದಿನಾಂಕ:01.04.2014ರ೦ದ ಗೊತ್ತುಪಡಿಸಿದ ಪತ್ತಿನ ಸಹಕಾರಿ ಸಂಸ್ಥೆಗಳು ಅಂದರೆ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಸಂಘಗಳು, ಲ್ಯಾಂಪ್ಸ್‌ ಸಹಕಾರ ಸಂಘಗಳು, ಟಿಬೇಟಿಯನ್‌ ಸಹಕಾರ ಸ೦ಘಗಳು, ಪಿಕಾರ್ಡ್‌ ಬ್ಯಾಂಕುಗಳು 
ಮತ್ತು ಪಟ್ಟಣ ಸಹಕಾರ ಬ್ಯಾಂಕುಗಳು ರೈತರಿಗೆ ನೀಡುವ ಮಧ್ಯಮಾವಧಿ ಹಾಗೂ ದೀರ್ಫ್ಪಾವಧಿ ಕೃಷಿ ಮತ್ತು ಕೃಷಿ 
ಸಂಬಂಧಿತ ಸಾಲಗಳಿಗೆ ಮಾತ್ರ ಅನ್ವಯಿಸುತ್ತವೆ. 

ಪತ್ತಿನ ಸಹಕಾರಿ ಸಂಸ್ಥೆಗಳು ತನ್ನ ರೈತ ಸದಸ್ಯರಿಗೆ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಕೃಷಿ/ ಕೃಷಿ ಸಂಬಂಧಿತ 
ಸಾಲಗಳನ್ನು ಶೇಕಡಾ 3ರ ಬಡ್ಡಿ ದರದಲ್ಲಿ ಒದಗಿಸುವ ಯೋಜನೆಯು ರೂ.10.00 ಲಕ್ಷಗಳವರೆಗಿನ ಸಾಲಗಳಿಗೆ ಮಾತ್ರ 
ಅನ್ವಯವಾಗುತ್ತದೆ. ರೂ.10.00ಲಕ್ಷಕ್ಕಿಂತ ಮೇಲ್ಪಟ್ಟ ಸಾಲಗಳಿಗೆ, ಸಂಪೂರ್ಣ ಮೊತ್ತಕ್ಕೆ ಪತ್ತಿನ ಸಹಕಾರಿ ಸಂಸ್ಥೆಗಳು ವಿಧಿಸುವ 
ಸಾಮಾನ್ಯ ಬಡ್ಡಿ ದರವು ಅನ್ವಯವಾಗುತ್ತದೆ. 


ನಬಾರ್ಡಿನವರು ಗುರುತಿಸಿದ ಕೃಷಿ/ಕೃಷಿ ಸಂಬಂಧಿತ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲಗಳಿಗೆ ಅಂದರೆ ಲಘು 
ನೀರಾವರಿ, ಭೂ ಅಭಿವೃದ್ಧಿ. ಕೃಷಿ ಯಾಂತ್ರೀಕರಣ, ಪ್ಲಾಂಟೀಷನ್‌ ಹಾಗೂ ತೋಟಗಾರಿಕೆ ಅಭಿವೃದ್ಧಿ, ಸಾವಯವ ಕೃಷಿ, 
ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ, ಮೀನು ಕೃಷಿ, ರೇಷ್ಮೆ ಕೃಷಿ ಉದ್ದೇಶಗಳಿಗೆ ನೀಡಲಾಗುವ ರೂ.10.00 
ಲಕ್ಷಗಳವರೆಗಿನ ಸಾಲಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಜೀಪು, ಪಿಕಪ್‌ ವ್ಯಾನ್‌ ಹಾಗೂ ಇನ್ನು ಮುಂತಾದ ಯಾವುದೇ ಕೃಷಿ 
ಸಾಗಾಣಿಕೆಗೆ ಬಳಸುವ ವಾಹನ ಸಾಲಗಳಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಹಾಗೂ ಇಂತಹ ಸಾಲಗಳಿಗೆ ಬ್ಯಾಂಕು 
ನಿಗಧಿಪಡಿಸಿದ ಸಾಮಾನ್ಯ ಬಡ್ಡಿದರದಲ್ಲಿ ಸಾಲ ವಿತರಿಸಬಹುದಾಗಿದೆ. 


ಈ ಯೋಜನೆಯು ಪತ್ತಿನ ಸಹಕಾರಿ ಸಂಸ್ಥೆಗಳು ನೀಡುವ ಕೃಷಿಯೇತರ ಸಾಲಗಳಿಗೆ ಅನ್ವಯಿಸುವುದಿಲ್ಲ. 


ಈ ಯೋಜನೆಯಡಿ ರೈತರಿಗೆ ಪ್ರಾಥಮಿಕ ಹಂತದಲ್ಲಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಒದಗಿಸುವ ಸಾಲಗಳ ವಸೂಲಾತಿ 
ಆಧಾರದ ಮೇಲೆ ನಿಗದಿತ ಪ್ರಮಾಣದ ಬಡ್ಡಿ ಸಹಾಯಧನವನ್ನು ಸರ್ಕಾರವು ಸಂಬಂಧಪಟ್ಟ ಪತ್ತಿನ ಸಹಕಾರ ಸಂಘಗಳಿಗೆ, 
ಪಟ್ಟಣ ಸಹಕಾರ ಬ್ಯಾಂಕುಗಳಿಗೆ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರ(ಡಿ.ಸಿ.ಸಿ.) ಬ್ಯಾಂಕುಗಳಿಗೆ ಕರ್ನಾಟಕ ರಾಜ್ಯ ಸಹಕಾರಿ 
ಅಪೆಕ್ಸ್‌ ಬ್ಯಾಂಕಿನ ಮೂಲಕ ಹಾಗೂ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರಿ ಬ್ಯಾಂಕುಗಳಿಗೆ(ಪಿಕಾರ್ಡ್‌ 
ಬ್ಯಾಂಕುಗಳಿಗೆ) ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ(ಕಸ್ಕಾರ್ಡ್‌) ಬ್ಯಾಂಕಿನ ಮೂಲಕ ಬಿಡುಗಡೆ 
ಮಾಡಲಾಗುತ್ತದೆ. 


ಮೂರು ಹಂತಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳು ಈ ಕೆಳಗೆ ಸೂಚಿಸಿದಂತೆ ಸಾಲ 

ನೀಡತಕ್ಕದ್ದು. 

ಅ) () ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರು ಪಾವತಿಸುವ ಶೇಕಡಾ 3.00ರ ಬಡ್ಡಿ ದರದಲ್ಲಿ ಜಿಲ್ಲಾ 
ಕೇಂದ್ರ ಸಹಕಾರ ಬ್ಯಾಂಕುಗಳಿಂದ ಪಡೆದ ಸಾಲಗಳಿಗೆ ಸಂಬಂಧಿಸಿದಂತೆ ತಾವು ಹೊಂದಬೇಕಾದ ಮಾರ್ಜಿನ್‌ 
ಮತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಿಗೆ ಪಾವತಿಸಬೇಕಾದ ಬಡ್ಡಿ ದರ ಹಾಗೂ ಡಿಸಿಸಿ ಬ್ಯಾಂಕುಗಳಿಗೆ 
ಸರ್ಕಾರ ನೀಡುವ ಬಡ್ಡಿ ಸಹಾಯಧನದ ದರವನ್ನು ಸರ್ಕಾರವು ಪ್ರತ್ಯೇಕವಾಗಿ ನಿಗದಿಪಡಿಸಿ ಆದೇಶ 
ಹೊರಡಿಸಲಾಗುವುದು. 


(1) ಒಂದು ವೇಳೆ ಪತ್ತಿನ ಸಹಕಾರ ಸಂಘಗಳು ತಮ್ಮ ಸ್ವಂತ ಸಂಪನ್ಮೂಲದಿಂದ ಇಂತಹ ಸಾಲಗಳನ್ನು ನೀಡಿದಾಗ 
ಅಂತಹ ಸಾಲಗಳ ಮೇಲೆ ರಾಜ್ಯ ಸರ್ಕಾರದಿಂದ ದೊರೆಯುವ ಬಡ್ಡಿ ಸಹಾಯಧನವನ್ನು ಡಿಸಿಸಿ ಬ್ಯಾಂಕುಗಳು 
ಆಯಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕಡ್ಡಾಯವಾಗಿ ವರ್ಗಾಯಿಸತಕ್ಕದ್ದು. 

(1) ಪತ್ತಿನ ಸಹಕಾರ ಸಂಘಗಳು ತಮ್ಮ ಸದಸ್ಯರಿಗೆ ನೀಡುವ ಮಧ್ಯಮಾವಧಿ ಕೃಷಿ/ೃಷಿ ಸಂಬಂಧಿತ ರೂ.10.00 
ಲಕ್ಷಗಳವರೆಗಿನ ಸಾಲಗಳಿಗೆ ಮಾತ್ರ ಶೇಕಡಾ 3ರ ಬಡ್ಡಿದರ ವಿಧಿಸತಕ್ಕದ್ದು. ಸಾಲದ ಪ್ರಮಾಣವು ರೂ.10.00 
ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ ಸಂಪೂರ್ಣ ಮೊತ್ತಕ್ಕೆ ಕೃಷಿ ಪತ್ತಿನ ಸಹಕಾರ ಸ೦ಘಗಳು ವಿಧಿಸುವ ಸಾಮಾನ್ಯ ಬಡ್ಡಿ ದರವು 
ಅನ್ವಯವಾಗುತ್ತದೆ. 

(1) ಪತ್ತಿನ ಸಹಕಾರ ಸಂಘಗಳು ತಾವು ನೀಡುವ ಕೃಷಿ/ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿ ಆಧಾರದ ಮೇಲೆ 
ರಾಜ್ಯ ಸರ್ಕಾರವು ಗೊತ್ತುಪಡಿಸಿದ ಬಡ್ಡಿ ದರದಲ್ಲಿ ಹಾಗೂ ವಿಧಿಸಿದ ನಿಬಂಧನೆಗಳಿಗೊಳಪಟ್ಟು ಬಡ್ಡಿ 
ಸಹಾಯಧನದ ಬಿಲ್ಲುಗಳನ್ನು ತ್ರೈಮಾಸಿಕವಾಗಿ ತಯಾರಿಸತಕ್ಕದ್ದು. 

(0) ತ್ರೈಮಾಸಿಕ ಮುಗಿದ ಒಂದು ತಿ೦ಗಳೊಳಗಾಗಿ ಪತ್ತಿನ ಸಹಕಾರ ಸಂಘಗಳು ಬಡ್ಡಿ ಸಹಾಯಧನದ ಬಿಲ್ಲುಗಳನ್ನು 
ಸಿದ್ಧಪಡಿಸಿ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸುವ ಹೊಣೆಯನ್ನು ಡಿಸಿಸಿ ಬ್ಯಾಂಕುಗಳ ವ್ಯವಸ್ಥಾಪಕ 
ನಿರ್ದೇಶಕರು ಮತ್ತು ಜಿಲ್ಲೆಗಳ ಸಹಕಾರ ಸಂಘಗಳ ಉಪ ನಿಬಂಧಕರು ಇವರುಗಳು ವಹಿಸತಕ್ಕದ್ದು. 

(1) ಒಂದು ಪಕ್ಷ ಪತ್ತಿನ ಸಹಕಾರ ಸಂಘಗಳು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ಬದಲಾಗಿ ವಾಣಿಜ್ಯ 
ಬ್ಯಾಂಕುಗಳಿಂದ ಕೃಷಿ/ಕೃಷಿ ಸಂಬಂಧಿತ ಸಾಲ ಪಡೆದು ರೈತರಿಗೆ ವಿತರಣೆ ಮಾಡಿದಲ್ಲಿ ಅಥವಾ ವಾಣಿಜ್ಯ 
ಬ್ಯಾಂಕುಗಳಿಗೆ ಸಂಯೋಜಿಸಲ್ಪಟ್ಟ ಪತ್ತಿನ ಸಹಕಾರ ಸಂಘಗಳು ತಮ್ಮ ಸ್ವಂತ ಸಂಪನ್ಮೂಲಗಳಿಂದ ಕೃಷಿ/ ಕೃಷಿ 
ಸಂಬಂಧಿತ ಸಾಲಗಳನ್ನು ನೀಡಿದಾಗ ಬಡ್ಡಿ ಸಹಾಯಧನದ ಹೊಂದಾಣಿಕೆ ವಿಷಯದಲ್ಲಿ ಮೇಲೆ ಸೂಚಿಸಿದ 
ನಿಯಮಗಳನ್ನೇ ಪಾಲಿಸತಕ್ಕದ್ದು. 


೧೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ 


ಭಾಗ ೧ 





ಆ) () ಕಸ್ಕಾರ್ಡ್‌ ಬ್ಯಾಂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳಿಗೆ ತಾನು 
ನಿಗದಿಪಡಿಸುವ ಯುಕ್ತ ಬಡ್ಡಿ ದರದಲ್ಲಿ ಕೃಷಿ/ ಕೃಷಿ ಸಂಬಂಧಿತ ಸಾಲಗಳನ್ನು ಒದಗಿಸತಕ್ಕದ್ದು. ಪ್ರಾಥಮಿಕ ಕೃಷಿ 
ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಶೇಕಡಾ 3ರ ಬಡ್ಡಿ ದರದಲ್ಲಿ ರೈತರಿಗೆ ರೂ.10.00 ಲಕ್ಷದವರೆಗಿನ 
ಕೃಷಿ/ ಕೃಷಿ ಸಂಬಂಧಿತ ಸಾಲಗಳನ್ನು ಒದಗಿಸತಕ್ಕದ್ದು. ಸಾಲದ ಪ್ರಮಾಣವು ರೂ.10.00 ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ 
ಸಂಪೂರ್ಣ ಮೊತ್ತಕ್ಕೆ ಸಹಕಾರ ಸಂಘಗಳು ವಿಧಿಸುವ ಸಾಮಾನ್ಯ ಬಡ್ಡಿ ದರವು ಅನ್ವಯವಾಗುತ್ತದೆ. 

() ಪಿಕಾರ್ಡ್‌ ಬ್ಯಾಂಕುಗಳು ಇಂತಹ ಸಾಲಗಳನ್ನು ತಮ್ಮ ಸ್ವಂತ ಸಂಪನ್ಮೂಲಗಳಿಂದ ಒದಗಿಸಿದಾಗ ಅಷ್ಟರ ಮಟ್ಟಿಗೆ 
ಕಸ್ಕಾರ್ಡ್‌ ಬ್ಯಾಂಕು ಸರ್ಕಾರದಿಂದ ಪಡೆಯುವ ಬಡ್ಡಿ ಸಹಾಯಧನವನ್ನು ಪಿಕಾರ್ಡ್‌ ಬ್ಯಾಂಕುಗಳಿಗೆ 
ಕಡ್ಡಾಯವಾಗಿ ವರ್ಗಾಯಿಸತಕ್ಕದ್ದು. 


ಇ) ಪಟ್ಟಣ ಸಹಕಾರ ಬ್ಯಾಂಕುಗಳು ರೂ.10.00 ಲಕ್ಷದವರೆಗೆ ನೀಡುವ ಮಧ್ಯಮಾವಧಿ ಕೃಷಿ/ ಕೃಷಿ ಸಂಬಂಧಿತ 
ಸಾಲಗಳಿಗೆ ಶೇಕಡಾ 3ರ ಬಡ್ಡಿ ದರವನ್ನು ವಿಧಿಸತಕ್ಕದ್ದು. ಸಾಲದ ಪ್ರಮಾಣವು ರೂ.10.00 ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ 
ಸಂಪೂರ್ಣ ಮೊತ್ತಕ್ಕೆ ಪಟ್ಟಣ ಸಹಕಾರ ಬ್ಯಾಂಕುಗಳು ವಿಧಿಸುವ ಸಾಮಾನ್ಯ ಬಡ್ಡಿ ದರವು ಅನ್ವಯವಾಗುತ್ತದೆ. 

ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕು, ಡಿ.ಸಿ.ಸಿ. ಬ್ಯಾಂಕುಗಳು, ಪತ್ತಿನ ಸಹಕಾರ ಸಂಘಗಳು, ಕಸ್ಕಾರ್ಡ್‌ ಬ್ಯಾಂಕು, 

ಪಿಕಾರ್ಡ್‌ ಬ್ಯಾಂಕುಗಳು ಹಾಗೂ ಪಟ್ಟಣ ಸಹಕಾರ ಬ್ಯಾಂಕುಗಳು ರೈತರಿಗೆ ಕೃಷಿ/ ಕೃಷಿ ಸಂಬಂಧಿತ ಸಾಲಗಳನ್ನು ಮೇಲೆ 
ನಿಗದಿಪಡಿಸಿದ ಬಡ್ಡಿ ದರದಲ್ಲಿ ಒದಗಿಸಲು ಅಗತ್ಯವಾದ ಕ್ರಮವನ್ನು ಕೈಗೊಳ್ಳತಕ್ಕದ್ದು. 

ಅ) ಈ ಯೋಜನೆಯಡಿ ವಿತರಿಸಲಾದ ಕೃಷಿ/ ಕೃಷಿ ಸಂಬಂಧಿತ ಸಾಲಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ 
ಬದ್ಧತೆಯು ಸಾಲದ ಅವಧಿಗೆ ಸೀಮಿತವಾಗಿರುತ್ತದೆ. ಆದಾಗ್ಯೂ ರೈತರು ನಿಗದಿತ ದಿನಾಂಕದಂದು ಸಾಲ 


ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದಲ್ಲಿ, ಅಥವಾ ಕ್ಷೇಂ ಮೊತ್ತಗಳನ್ನು ಯಾವುದೇ ಕಾರಣಗಳಿಂದಾಗಿ 
ವಿಳಂಭವಾದಲ್ಲಿ ಸರ್ಕಾರದ ಬದ್ಧತೆ ಇರುವುದಿಲ್ಲ. 


EE 

ಆ) ಸಾಲಗಾರರು ಇಂತಹ ಮುದ್ದತ್ತು ಮೀರಿದ ಕಂತುಗಳಲ್ಲಿ ಇರುವ ಸಾಲಗಳನ್ನು ಸಾಮಾನ್ಯ ಬಡ್ಡಿಯ ದರದಲ್ಲಿ 
ಇತರ ವೆಚ್ಚಗಳೊಂದಿಗೆ ಮರುಪಾವತಿಸಬೇಕಾಗುತ್ತದೆ. ಒಂದು ವೇಳೆ ಮುದ್ದತ್ತು ಮೀರಿದ ಇಂತಹ ಸಾಲಗಳ 
ಕಂತುಗಳನ್ನು ಸಾಮಾನ್ಯ ಬಡ್ಡಿ ದರದೊಂದಿಗೆ ಇತರ ವೆಚ್ಚಗಳೊಂದಿಗೆ ಮರುಪಾವತಿಸಿದ ಪಕ್ಷದಲ್ಲಿ ನಂತರದ 
ಚಾಲ್ತಿ ಕಂತುಗಳಿಗೆ ಶೇಕಡಾ 3ರ ಬಡ್ಡಿಯ ರಿಯಾಯಿತಿಯ ಸೌಲಭ್ಯಗಳು ಮುಂದುವರೆಯುತ್ತವೆ. 


ಇ) ಈ ಯೋಜನೆಯ ಅವಧಿಯಲ್ಲಿ ಬಡ್ಡಿ ಸಹಾಯಧನವು ಪೂರ್ಣವಾಗಿ ಮರುಪಾವತಿಯಾಗುವ ಸಾಲಗಳಿಗೆ 
ಮಾತ್ರ ದೊರೆಯುತ್ತದೆ. ಈ ಸೌಲಭ್ಯವು ಸಾಲ ಮರುಪಾವತಿಯ ಗಡುವಿನ ದಿನಾಂಕದವರೆಗೆ ಅಥವಾ 
ಪೂರ್ಣವಾಗಿ ಸಾಲ ಮರುಪಾವತಿಯಾದ ದಿನಾಂಕ ಇದರಲ್ಲಿ ಯಾವುದು ಮೊದಲೋ ಆ ಅವಧಿಗೆ ಬಡ್ಡಿ 
ಸಹಾಯಧನವು ಅನ್ವಯಿಸುತ್ತದೆ. 





ಈ) ಪತ್ತಿನ ಸಹಕಾರ ಸಂಘಗಳು/ ಬ್ಯಾಂಕುಗಳು ಬಡ್ಡಿ ಸಹಾಯಧನವನ್ನು ಸಂಬಂಧಿತ ಸಾಲಗಳ ವಸೂಲಾತಿ 
ಪ್ರಮಾಣವನ್ನು ಆಧರಿಸಿ, ತ್ರೈಮಾಸಿಕ ಕ್ಷೇಮು ಬಿಲ್ಲುಗಳನ್ನು ಸಿದ್ದಪಡಿಸಿ ಸಮುಚಿತ ಮಾರ್ಗದಲ್ಲಿ ಸಹಕಾರ 
ಸಂಘಗಳ ನಿಬಂಧಕರ ಮಂಜೂರಾತಿಗಾಗಿ ಬೇಡಿಕೆ ಸಲ್ಲಿಸತಕ್ಕದ್ದು. 


ಪತ್ತಿನ ಸಹಕಾರ ಸಂಘಗಳು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಿಗೆ ಸಂಯೋಜಿಸಲ್ಲಟ್ಟಿದ್ದಲ್ಲಿ ಸಂಬಂಧಿಸಿದ ಸಂಘಗಳ 
ಮುಖ್ಯಕಾರ್ಯ ನಿರ್ವಹಣಾಧಿಕಾರಿಗಳು ಕ್ಷೇಮು ಬಿಲ್ಲುಗಳನ್ನು ತಯಾರಿಸಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ವ್ಯವಸ್ಥಾಪಕ 
ನಿರ್ದೇಶಕರಿಗೆ ಸಲ್ಲಿಸತಕ್ಕದ್ದು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಕ್ಷೇಮು ಬಿಲ್ಲುಗಳನ್ನು 
ತಯಾರಿಸಿ ದೃಢೀಕರಿಸಿ ಜಿಲ್ಲೆಗೆ ಸಂಬಂಧಪಟ್ಟ ಲೆಕ್ಕಪರಿಶೋಧನಾ ಉಪನಿರ್ದೇಶಕರು ಮತ್ತು ಜಿಲ್ಲಾ ಸಹಕಾರ ಸಂಘಗಳ 
ಉಪನಿಬಂಧಕರು ಜಂಟಿಯಾಗಿ ದೃಢೀಕರಿಸಿ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು 
ಪ್ರಮಾಣೀಕರಿಸಿ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. ಮೇಲಿನ ಅಧಿಕಾರಿಗಳು ಶೇ.10 ರಷ್ಟು ಸಂಘಗಳಲ್ಲಿನ 


ಶೇ.10 ರಷು ಸಾಲದ ಖಾತೆಗಳನು ಪರಿಶೀಲಿಸಿ ಬಿಲ್ಲುಗಳನ್ನು ದೃಡೀಕರಿಸತಕ್ಕದ್ದು. 


ಪತ್ತಿನ ಸಹಕಾರ ಸಂಘಗಳು ವಾಣಿಜ್ಯ ಬ್ಯಾಂಕುಗಳಿಗೆ ಸಂಯೋಜಿಸಲ್ಪಟ್ಟಿದ್ದಲ್ಲಿ ಸಂಬಂಧಪಟ್ಟ ಸಂಘಗಳ ಮುಖ್ಯ 


ಕಾರ್ಯನಿರ್ವಹಣಾಧಿಕಾರಿಗಳು ಕ್ಷೇಮು ಬಿಲ್ಲುಗಳನ್ನು ತಯಾರಿಸಿ, ಜಿಲ್ಲೆಗೆ ಸಂಬಂಧಪಟ್ಟ ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ಉಪನಿರ್ದೇಶಕರು ಮತ್ತು ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಜಂಟಿಯಾಗಿ ದೃಢೀಕರಿಸಿ, 
ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಲ್ಲಿಸತಕ್ಕದ್ದು. 

ಪಿಕಾರ್ಡ್‌ ಬ್ಯಾಂಕುಗಳಿಗೆ ಸಂಬಂಧಿಸಿದ ಕ್ಷೇಮು ಬಿಲ್ಲುಗಳನ್ನು ಸಂಬಂಧಿಸಿದ ಬ್ಯಾಂಕುಗಳ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ತಯಾರಿಸಿ ಕಸ್ಕಾರ್ಡ್‌ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕರಿಗೆ ಸಲ್ಲಿಸತಕ್ಕದ್ದು. ಕಸ್ಕಾರ್ಡ್‌ ಬ್ಯಾಂಕಿನ 
ಜಿಲ್ಲಾ ವ್ಯವಸ್ಥಾಪಕರು ಪ್ರಮಾಣೀಕರಿಸಿ ಜಿಲ್ಲೆಗೆ ಸಂಬಂಧಪಟ್ಟ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪನಿರ್ದೇಶಕರು 
ಮತ್ತು. ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಜಂಟಿಯಾಗಿ ದೃಢೀಕರಿಸಿ, ನಂತರ ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ 
ನಿರ್ದೇಶಕರು ಪ್ರಮಾಣೀಕರಿಸಿ, ಅನಂತರ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 


ಪಟ್ಟಣ ಸಹಕಾರಿ ಬ್ಯಾಂಕುಗಳ / ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಕ್ಷೇಮು ಬಿಲ್ಲುಗಳನ್ನು ಸಂಬಂಧಪಟ್ಟ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ತಯಾರಿಸಿ, ಜಿಲ್ಲೆಗೆ ಸಂಬಂಧಪಟ್ಟ ಲೆಕ್ಕಪರಿಶೋಧನಾ ಉಪನಿರ್ದೇಶಕರು ಮತ್ತು ನಂತರ, 
ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ದೃಢೀಕರಿಸಿ, ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 








ಭಾಗ ೧ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೧೩ 





13. ಪತ್ತಿನ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಅಪೆಕ್ಸ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು, ಪಿಕಾರ್ಡ್‌ ಬ್ಯಾಂಕುಗಳಿಗೆ 
ಸಂಬಂಧಿಸಿದಂತೆ ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಪಟ್ಟಣ ಸಹಕಾರ ಬ್ಯಾಂಕುಗಳಿಗೆ 
ಸಂಬಂಧಿಸಿದಂತೆ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿರುವ ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಪಟ್ಟಣ 
ಬ್ಯಾಂಕುಗಳ ಶಾಖೆ) ಇವರು ಎಲ್ಲಾ ಕ್ಷೇಮು ಬಿಲ್ಲುಗಳನ್ನು ಕ್ರೋಢೀಕರಿಸಿ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 

14. ಸಹಕಾರ ಸಂಘಗಳ ನಿಬಂಧಕರು ಸದರಿ ಬಿಲ್ಲುಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಸಹಕಾರ ಸಂಘ/ಸಹಕಾರ ಬ್ಯಾಂಕುಗಳಿಗೆ 
ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕಿನ ಮುಖಾಂತರ ಹಣ ಬಿಡುಗಡೆ ಮಾಡತಕ್ಕದ್ದು. 

15. ಸಾಲ ಪಡೆಯುವ ರೈತರ ಪೈಕಿ ಹೊಸದಾಗಿ ಸಾಲ ಪಡೆಯುವ ರೈತರಿಗೆ ಆದ್ಯತೆ ನೀಡತಕ್ಕದ್ದು ಹಾಗೂ ಕನಿಷ್ಟ ಶೇ.85 ರಷ್ಟು 
ಸಾಲವನ್ನು ಹೊಸ ಸದಸ್ಯರಿಗೆ ವಿತರಿಸತಕ್ಕದ್ದು. 


16. ವಿತರಿಸಿದ ಒಟ್ಟಾರೆ ಸಾಲದ ಶೇಕಡಾ 24.10 ರಷ್ಟು ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಠಪಂಗಡದ ಸದಸ್ಯರಿಗೆ ಸಾಲ ನೀಡುವುದು 
ಕಡ್ಡಾಯವಾಗಿರುತ್ತದೆ. 








1... ಈ ಯೋಜನೆಯಡಿ ಅನುದಾನದ ಬಿಡುಗಡೆಯು ಕರ್ನಾಟಕ ಆರ್ಥಿಕ ಸಂಹಿತೆಯ ಪರಿಚ್ಛೇದ 161(ಬಿ)(2), ಪರಿಚ್ಛೇದ 
101(ಬಿ)(5)(111)ರಡಿಯ ಟಿಪ್ಪಣಿ-2 ಹಾಗೂ ಪರಿಚ್ಛೇದ 101(ಬಿ)(6)(11)ರ ಅವಕಾಶಗಳ ಪಾಲನೆಗೆ ಒಳಪಟ್ಟಿರುತ್ತದೆ. 

18. ಸಹಕಾರ ಸಂಘಗಳ ನಿಬಂಧಕರು ಸಂಬಂಧಪಟ್ಟ ಪುನರ್ಭರಣ ಬಿಲ್ಲುಗಳು ಪರಿಶೀಲನೆ ಆದ ನಂತರ ದೃಢೀಕೃತ ಬಿಲ್ಲುಗಳ 
ಆಧಾರದ ಮೇಲೆ ಸಂಬಂಧಪಟ್ಟ ಸಂಸ್ಥೆ ಸ್ಥೆಗಳಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕದ್ದು ಹಾಗೂ ಹಣದ ಉಪಯೋಗದ ಬಗ್ಗೆ 
ಕಾಲಕಾಲಕ್ಕೆ ಪ್ರಗತಿ ವರದಿಗಳನ್ನು ಸಲ್ಲಿಸತಕ್ಕದ್ದು ಮತ್ತು ನಿಗದಿತ ನಮೂನೆಯಲ್ಲಿ ಉಪಯೋಗ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸತಕ್ಕದ್ದು. 

೧ ಎ 

19. ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅಗತ್ಯವಾದ ಎಲ್ಲಾ 
ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಅಗತ್ಯವಾದ ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ನೀಡಲು ಸಕ್ಷಮರಾಗಿರತಕ್ಕದ್ದು. 

20. ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾ ನಗೊಳಿಸಲು ಕಾಲಕಾಲಕ್ಕೆ ಸರ್ಕಾರ ಮತ್ತು ಸಹಕಾರ ಸಂಘಗಳ 
ನಿಬಂಧಕರು ನೀಡಿದ ಸೂಚನೆಗಳನ್ನು ಸಹಕಾರ ಸಂಸ್ಥೆ ಸೈಗಳು ಪ ಪಾಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 309 ವೆಚ್ಚ-2/2015, ದಿನಾಂಕ:14.10.2015ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎಂ.ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 678 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
Sc. 100 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: 2015-16ನೇ ಸಾಲಿಗೆ ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ 


ಅನುದಾನ ಬಿಡುಗಡೆ ಕುರಿತು ಆದೇಶ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆಸಇ 22 ಆಂಆಸ 2015, ಬೆಂಗಳೂರು, ದಿನಾಂಕ: 08.05.2015. 
ಸರ್ಕಾರದ ಆದೇಶ ಸಂಖ್ಯೆಸಿಒ 184 ಸಿಎಲ್‌ಎಸ್‌ 2015, ಬೆ೦ಗಳೂರು, ದಿನಾ೦ಕ: 16.06.2015 
ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಸಿಬ್ಬಂದಿ/26/ ಇಜಿಪಿ/2015-16, ದಿನಾಂಕ: 27.07.2015. 
ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ/02/ಟಿಎಫ್‌ಪಿ. ಬೆ೦ಗಳೂರು, ದಿನಾ೦ಕ: 09.04.2015. 


ಹ ಣ 


ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2015-16ನೇ ಸಾಲಿನ ಮುಂದುವರೆದ ಯೋಜನೆಯಾಗಿ ತಂತ್ರಜ್ಞಾನ ಮತ್ತು ಮಾನವ 
ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ 2425-00-004-0-01-059ರಡಿ ರೂ.5.00 ಲಕ್ಷಗಳ ಯೋಜನೆ ಕಾರ್ಯಕ್ರಮವನ್ನು 
ದಿನಾಂಕ:01.04.2015 ರಿಂದ 31.03.2016 ರವರೆಗೆ ಮುಂದುವರೆಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2015-16ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2425-00-004-0-01-059 ತಂತ್ರಜ್ಞಾನ ಮತ್ತು 
ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ ರೂ.125 ಲಕ್ಷ(ಒ೦ದು ಲಕ್ಷದ ಇಪತ್ರೆ ದು ಸಾವಿರ ರೂಪಾಯಿಗಳು ಮಾತ್ರ)ಗಳ ಮೊದಲನೇ 
ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 


ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯಡಿ ಅವಕಾಶ ಕಲ್ಪಿಸಿರುವ ರೂ.5.00 ಲಕ್ಷಗಳಲ್ಲಿ 
ರೂ.1.25 ಲಕ್ಷಗಳ ಎರಡನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಮೊದಲನೇ ಕಂತಿನಲ್ಲಿ ಬಿಡುಗಡೆಯಾಗಿರುವ ರೂ.1.25 
ಲಕ್ಷಗಳ ಪೈಕಿ ರೂ.1,08,927/-ಗಳನ್ನು ಖರ್ಚು ಮಾಡಿರುವುದಾಗಿ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. 

ಮೇಲೆ (4) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2 ಕಂತುಗಳಲ್ಲಿ ಬಿಡುಗಡೆಗೊಳಿಸಲು ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿ / ಾರ್ಯದರ್ಶಿಗಳಿಗೆ ವಿತ್ತಾಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. ಅದರಂತೆ, ಈಗಾಗಲೇ ಬಿಡುಗಡೆಯಾಗಿರುವ ಮೊದಲನೇ ಕಂತಿನ ಶೇ.75 
ರಷ್ಟು ಬಳಕೆಯಾಗಿದ್ದಲ್ಲಿ, 2ನೇ ಕಂತಿನ ಬಿಡುಗಡೆಗೆ ಅವಕಾಶವಿರುತ್ತದೆ. 


೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ೧ 





2015-16 ನೇ ಸಾಲಿನ ಎರಡನೇ ತ್ರೈಮಾಸಿಕದಲ್ಲಿ 1/4 ಭಾಗ ಅಂದರೆ ರೂ.1.25 ಲಕ್ಷಗಳನ್ನು ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ: 
ಸರ್ಕಾರದ ಆದೇಶ ಸಂಖ್ಯೆಸಿಒ 184 ಸಿಎಲ್‌ಎಸ್‌ 2015, ಬೆ೦ಗಳೂರು, ದಿನಾಂಕ:28.09.2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2015-16ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2425-00-004-0-01-059 ತಂತ್ರಜ್ಞಾನ ಮತ್ತು 
ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ ಎರಡನೇ ಕಂತಿನ ಅನುದಾನ ರೂ.1.25 ಲಕ್ಷ(ಒಂದು ಲಕ್ಷದ ಇಪ್ಪತ್ತೈದು ಸಾವಿರ 
ರೂಪಾಯಿಗಳು ಮಾತುಗಳನ್ನು ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ. 


ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ). ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಸಹಕಾರ 
ಸಂಘಗಳ ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 2 ಟಿಎಫ್‌ಪಿ 2015, ದಿನಾಂಕ:09.04.2015ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆಸಇ 101 ಆಂಆಸ 2015, 
ದಿನಾಂಕ:21.09.2015 ರಲ್ಲಿ ನೀಡಿರುವ ಅನುಮೋದನೆ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎಂ.ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 624 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.25 ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ವಿಷಯ: 2015-16ನೇ ಸಾಲಿಗೆ ನಿರ್ದೇಶನ ಮತ್ತು ಆಡಳಿತ-125-ಆಧುನೀಕರಣ ಯೋಜನೆಯಡಿ ಅನುದಾನ ಬಿಡುಗಡೆ ಕುರಿತು ಆದೇಶ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸಇ 22 ಆಂಆಸ 2015, ಬೆಂಗಳೂರು, ದಿನಾ೦ಕ:08.05.2015. 
ಸರ್ಕಾರದ ಆದೇಶ ಸಂಖ್ಯೆ.ಸಿಒ 185 ಸಿಎಲ್‌ಎಸ್‌ 2015, ಬೆ೦ಗಳೂರು, ದಿನಾ೦ಕ: 12.06.2015. 
ಸರ್ಕಾರದ ಆದೇಶ ಸಂಖ್ಯೆಎಫ್‌ಡಿ/02/ಟಿಎಫ್‌ಪಿ/2015, ಬೆಂಗಳೂರು, ದಿನಾಂಕ:09.04.2015. 


ಹ ಜಟ 


ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಎಸ್‌ವಿಒ/09/2015-16, ದಿನಾ೦ಕ:16.09.2015. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ 2015-16ನೇ ಸಾಲಿನ ಮುಂದುವರೆದ ಯೋಜನೆಯಾದ ನಿರ್ದೇಶನ ಮತ್ತು ಆಡಳಿತ-125- 
ಆಧುನೀಕರಣ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ 2425-00-001-0-01-125 ಆಧುನೀಕರಣ ರಡಿ ರೂ.15.00 ಲಕ್ಷಗಳ ಯೋಜನೆ ಕಾರ್ಯಕ್ರಮವನ್ನು 
ದಿನಾ೦ಕ:01.04.2015 ರಿಂದ 31.03.2016 ರವರೆಗೆ ಮುಂದುವರೆಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಮೇಲೆ ಓದಲಾದ (2) ರ ಸರ್ಕಾರಿ ಆದೇಶದಲ್ಲಿ ಈ ಯೋಜನೆಯಡಿ ಮೊದಲನೇ ತ್ರೈಮಾಸಿಕದಲ್ಲಿ ರೂ.3.75 ಲಕ್ಷಗಳನ್ನು ಬಿಡುಗಡೆ ಮಾಡಿ 
ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ (3) ರ ಸರ್ಕಾರಿ ಆದೇಶದಲ್ಲಿ ಹಿಂದಿನ ಕಂತುಗಳಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಶೇ.75 ರಷ್ಟು ಅನುದಾನ 
ಬಳಕೆಯಾಗಿದ್ದಲ್ಲಿ ಯೊಜನೆಯ ವಾರ್ಷಿಕ ಒಟ್ಟು ಅವಕಾಶದ ಶೇ.25 ರಷ್ಟನ್ನು 2ನೇ ಕಂತಿನಲ್ಲಿ ಬಿಡುಗಡೆಗೊಳಿಸಲು ಅವಕಾಶವಿರುತ್ತದೆ. 

ಮೇಲೆ ಓದಲಾದ (4) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬಿಡುಗಡೆಯಾಗಿರುವ ಮೊದಲನೇ ಕಂತಿನ ಅನುದಾನ ರೂ.3.75 
ಲಕ್ಷಗಳಲ್ಲಿ ರೂ.3.70 ಲಕ್ಷಗಳನ್ನು ಉಪಯೋಗಿಸಿಕೊಂಡಿರುವುದಾಗಿ ಬಳಕೆ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿ 2ನೇ ಕಂತಿನ ಅನುದಾನ ರೂ.3.75 
ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ:- 
ಸರ್ಕಾರದ ಆದೇಶ ಸಂಖ್ಯೆಸಿಒ 185 ಸಿಎಲ್‌ಎಸ್‌ 2015, ಬೆ೦ಗಳೂರು, ದಿನಾಂಕ:30.10.2015 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2015-16ನೇ ಸಾಲಿನ ಯೋಜನಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕ ಶೀರ್ಷಿಕೆ 
2425-00-001-0-01 ನಿರ್ದೇಶನ ಮತ್ತು ಆಡಳಿತ-125-ಆಧುನೀಕರಣ ಯೋಜನೆಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಎರಡನೇ ತ್ರೈಮಾಸಿಕದಲ್ಲಿ 
ರೂ.3.75 ಲಕ್ಷ (ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತ್ರಗಳನ್ನು ಬಿಡುಗಡೆ ಮಾಡಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ಜಂಟ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ), ನಿಬಂಧಕರ ಕಛೇರಿ, ಬೆ೦ಗಳೂರು ಇವರು ಸಹಕಾರ 
ಸಂಘಗಳ ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 2 ಟಿಎಫ್‌ಪಿ 2015, ದಿನಾ೦ಕ:09.04.2015ರಲ್ಲಿ ಸರ್ಕಾರದ 


ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆಸಇ 107 ಆಂಆಸ 2015, 
ದಿನಾ೦ಕ:14.10.2015 ರಲ್ಲಿ ನೀಡಿರುವ ಅನುಮೋದನೆ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಂ.ವೆಂಕಟಸ್ವಾಮಿ 
ಎಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 677 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.25 ಸಹಕಾರ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೧೫ 





ಸಹಕಾರ ಸಚಿವಾಲಯ 

ವಿಷಯ: 2015-16ನೇ ಸಾಲಿಗೆ ಸ್ವಸಹಾಯ ಗುಂಪುಗಳ ಸಾಲದ ಮೇಲಿನ ಬಡ್ಡಿ ಸಹಾಯಧನ 
ಯೋಜನೆಯಡಿಯಲ್ಲಿ ಅನುದಾನ ಬಿಡುಗಡೆ ಮಾಡುವ ಕುರಿತು ಆದೇಶ. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸಇ 22 ಆ೦ಆಸ 2015, ಬೆಂಗಳೂರು. ದಿನಾ೦ಕ:08.05.2015. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂ:ಸಿಆರ್‌ಡಿ/ ಕೆಎಂಈ/4/37/2015-16, 

ದಿನಾ೦ಕ:05.06.2015 & ಪತ್ರ ಸಂ:ಸಿಆರ್‌ಡಿ/ಕೆಎಂಈ-8//2015-16, ದಿ:16.09.2015. 
3. ಸರ್ಕಾರದ ಆದೇಶ ಸಂಖ್ಯೆ.ಎಫ್‌ಡಿ/02/ಟಿಎಫ್‌ಪಿ/2015, ಬೆಂಗಳೂರು, ದಿನಾಂಕ:09.04.2015. 
ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2015-16ನೇ ಸಾಲಿನ ಮುಂದುವರೆದ ಯೋಜನೆಯಾದ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ 


ಸಹಾಯಧನ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ 2425-00-107-2-41 ರಡಿ ಒಟ್ಟು ರೂ.8600.00 ಲಕ್ಷಗಳ ಯೋಜನೆ ಕಾರ್ಯಕ್ರಮವನ್ನು 
ದಿನಾಂಕ:01.04.2015 ರಿಂದ 31.03.2016 ರವರೆಗೆ ಮುಂದುವರೆಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ಮೇಲೆ (2) ರಲ್ಲಿ ಓದಲಾದ ಪತ್ರಗಳಲ್ಲಿ ಸಹಕಾರ ಸಂಘಗಳ ನಿಬಂಧಕರು 2015-16ನೇ ಸಾಲಿನ ಆಯವ್ಯಯದಲ್ಲಿ ಸ್ವಸಹಾಯ ಗುಂಪುಗಳಿಗೆ 
ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಲೆಕ್ಕ ಶೀರ್ಷಿಕೆ 2425-00-107-2-41 ರಡಿ ಕಲ್ಪಿಸಿರುವ ರೂ.8600.00 ಲಕ್ಷಗಳಲ್ಲಿ 1/4 ಭಾಗದ ರೂ.2150.00 
ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ (3) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಯವ್ಯಯ ಅವಕಾಶದ ಶೇ.50 ಅನುದಾನವನ್ನು 2 ತ್ರೈಮಾಸಿಕ ಕಂತುಗಳಲ್ಲಿ 
ಬಿಡುಗಡೆಗೊಳಿಸಲು ಬಳಕೆ ಪ್ರಮಾಣ ಪತ್ರ ಒದಗಿಸುವ ಷರತ್ತಿಗೊಳಪಟ್ಟು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿಗಳಿಗೆ ವಿತ್ತಾಧಿಕಾರ 
ಪ್ರತ್ಯಾಯೋಜಿಸಲಾಗಿರುತ್ತದೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ: 
ಸರ್ಕಾರದ ಆದೇಶ ಸಂಖ್ಯೆ:ಸಿಒ 202 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ:28.09.2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2015-16 ನೇ ಸಾಲಿನಲ್ಲಿ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಲೆಕ್ಕ 
ಶೀರ್ಷಿಕೆ 2425-00-107-2-41 ರಡಿ ರೂ.2150.00 ಲಕ್ಷ (ಎರಡು ಸಾವಿರದ ನೂರ ಇವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಮೊದಲನೇ 
ತ್ರೈಮಾಸಿಕದಲ್ಲಿ ಕೆಳಕಂಡಂತೆ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ. 


ಯೋಜನೆ: ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ಸಹಾಯಧನ 














ಲೆಕ್ಕಶೀರ್ಷಿಕೆ: 2425-00-107-2-41 (ರೂ.ಲಕ್ಷಗಳಲ್ಲಿ) 
106-ಸಾಮಾನ್ಯ 1962.75 
422-ವಿಶೇಷ ಘಟಕ ಯೋಜನೆ 98.75 
423-ಗಿರಿಜನ ಉಪ ಯೋಜನೆ 88.50 
ಒಟ್ಟು 2150.00 














ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು, ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿ. ಬೆಂಗಳೂರು ಇಲ್ಲಿ ಠೇವಣಿಸಿ, ಸಹಕಾರ ಸಂಘಗಳ ನಿಬಂಧಕರು ಸದರಿ ಹಣವನ್ನು 
ಸಂಬಂಧಿಸಿದ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡುವುದು ಮತ್ತು ಈ ಹಣವನ್ನು ಸಂಬಂಧಿಸಿದ ಫಲಾನುಭವಿಗಳ ಖಾತೆಗೆ ಕೂಡಲೇ ಬಿಡುಗಡೆ ಮಾಡಿ, ಈ 
ಬಗ್ಗೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 2 ಟಿಎಫ್‌ಪಿ 2015, ದಿನಾ೦ಕ:09.04.2015ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆಸಇ 102 ಆ೦ಆಸ 2015, ದಿನಾಂಕ:23.09.2015 ರಲ್ಲಿ 
ನೀಡಿರುವ ಅನುಮೋದನೆ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎಂ.ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 640 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.25 ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ವಿಷಯ: ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ 2014-15ನೇ ಸಾಲಿಗೆ ಶಾಸನಬದ್ಧ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ. 
ಓದಲಾಗಿದೆ: 1. ಆದೇಶ ಸಂಖ್ಯೆ: ಸಇ 55 ರಾಉನಿ 2014, ದಿನಾಂಕ: 26.12.2014. 

2. ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರ ಪತ್ರ ಸಂ: 


KSWC/ACT/APPISA'S/22/2005-06/1154/2015-16, ದಿನಾಂಕ: 15.06.2015. 


೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ೧ 





ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ 2013-14ನೇ ಸಾಲಿಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನಾಗಿ ಶ್ರೀ 
ಹಿ.ಚ೦ದ್ರಶೇಖರ್‌, ಚಾರ್ಟರ್ಡ್‌ ಅಕೌಂಟೆಂಟ್‌, ಬೆಂಗಳೂರು ಇವರನ್ನು ನೇಮಕ ಮಾಡಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರ ಪತ್ರದಲ್ಲಿ ನವದೆಹಲಿಯ ಲೆಕ್ಕನಿಯಂತ್ರಕರು 
ಮತ್ತು ಮಹಾ ಲೆಕ್ಕಪರಿಶೋಧಕರ ಹಿರಿಯ ಆಡಳಿತಾಧಿಕಾರಿಗಳು ದಿನಾಂಕ: 04.08.2014ರಂದು ಪತ್ರ ಬರೆದು ಶ್ರೀ ಪಿ.ಚ೦ದ್ರಶೇಖರ್‌, ಚಾರ್ಟರ್ಡ್‌ 
ಅಕೌಂಟೆಂಟ್‌ ಇವರನ್ನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ 2014-15ನೇ ಸಾಲಿಗೆ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನಾಗಿ ನೇಮಕ ಮಾಡಲು/ಮರು 
ನೇಮಕ ಮಾಡುವಂತೆ ಸಲಹೆ ಮಾಡಿರುತಾರೆ. 


ದುಂ 


ಆದ್ದರಿಂದ 2014-15ನೇ ಸಾಲಿಗೆ ಶ್ರೀ ಪಿ.ಚ೦ದ್ರಶೇಖರ್‌, ಚಾರ್ಟರ್ಡ್‌ ಅಕೌಂಟೆಂಟ್‌, ಬೆಂಗಳೂರು ಇವರನ್ನು ಕರ್ನಾಟಕ ರಾಜ್ಯ ಉಗ್ರಾಣ 
ನಿಗಮಕ್ಕೆ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನಾಗಿ ಮರು ನೇಮಕ ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಆದ್ದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಸಇ 55 ರಾಉನಿ 2014, ಬೆಂಗಳೂರು, ದಿನಾಂಕ: 31.07.2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನವದೆಹಲಿಯ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರ ಹಿರಿಯ 
ಆಡಳಿತಾಧಿಕಾರಿಗಳ ಪತ್ರ ದಿನಾಂಕ: 04.08.2014 ರಲ್ಲಿ ವಿಧಿಸಿರುವ ಷರತ್ತಿಗೊಳಪಟ್ಟು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ 2014-15ನೇ ಸಾಲಿಗೆ 
ಶಾಸನಬದ್ಧ ಲೆಕ್ಕಪರಿಶೋಧಕರನ್ನಾಗಿ ಶ್ರೀ ಪಿ.ಚಂದಶೇಖರ್‌, ಚಾರ್ಟರ್ಡ್‌ ಅಕೌಂಟೆಂಟ್‌ (ಬಿ.ಎ.ಓ 219) ಎಸ್‌ 512-514, ಮಣಿಪಾಲ್‌ ಸೆಂಟರ್‌, ಸಂಖ್ಯೆ 
47, ಡಿಕನ್‌ ಸನ್‌ ರಸ್ತೆ ಬೆಂಗಳೂರು-42 ಇವರನ್ನು ಮರು ನೇಮಕ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಬಿ. ಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
PR. 654 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: 2015-16ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳ ಶುದ್ಧೀಕರಣ ಮತ್ತು ವರ್ಗೀಕರಣಕ್ಕಾಗಿ 
(Cleaning & Grading) ಯಂತ್ರೋಪಕರಣ ಪೂರೈಕೆ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ. 
ಓದಲಾಗಿದೆ: 1 ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಸಿಆರ್‌ಡಿ/ಕೆಎಂಸಿ/8/2015-16, ದಿನಾ೦ಕ:10.04.2015. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಸಿಆರ್‌ಡಿ/ಕೆಎಂಸಿಇ/8/2015-16, ದಿನಾಂಕ: 
28.04.2015. 

ಪ್ರಸ್ತಾವನೆ: 

ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಶುದ್ಧೀಕರಣ ಮತ್ತು ವರ್ಗೀಕರಣ (0168/70 & ೩d) ಯಂತ್ರೋಪಕರಣಗಳನ್ನು ಖರೀದಿಸಲು 
ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು 2015-16ನೇ ಸಾಲಿನಲ್ಲಿ ರೂ.300.00 ಲಕ್ಷಗಳನ್ನು ಒದಗಿಸಲಾಗುವುದೆ೦ದು ಆಯವ್ಯಯ ಭಾಷಣದಲ್ಲಿ 


pf) ಲ 
ಘೋಷಿಸಲಾಗಿರುತ್ತದೆ. 
ಮೇಲೆ (1) ಮತ್ತು (2) ರಲ್ಲಿ ಓದಲಾದ ಸಹಕಾರ ಸಂಘಗಳ ನಿಬಂಧಕರ ಪತ್ರಗಳಲ್ಲಿ 2015-16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಪ್ರಾಥಮಿಕ 


ಕೃಷಿ ಸಹಕಾರ ಸಂಘಗಳು ಶುದ್ಧೀಕರಣ ಮತ್ತು ವರ್ಗೀಕರಣ (01980170 & ೩d) ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಉತ್ತಮ 


ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು 2015-16ನೇ ಸಾಲಿನಲ್ಲಿ ರೂ.300.00 ಲಕ್ಷಗಳನ್ನು ಒದಗಿಸಿರುವುದರಿಂದ ಯೋಜನೆ ಅನುಷ್ಠಾನಕ್ಕಾಗಿ 
ಮಾನದಂಡಗಳನ್ನು ತಯಾರಿಸಿ ಆಡಳಿತಾತ್ಮಕ ಆದೇಶ ಹೊರಡಿಸಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆಸಿಒ 145 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ:08.10.2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಶುದ್ಧೀಕರಣ ಮತ್ತು ವರ್ಗೀಕರಣ (Cleaning 
& Grading) ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಲಿಸಲು ಆಯವ್ಯಯ “ಲೆಕ್ಕ ಶೀರ್ಷಿಕೆ 2425-00- 
001-0-01” ರಲ್ಲಿ ಒದಗಿಸಲಾಗಿರುವ ರೂ.300.00 ಲಕ್ಷಗಳಲ್ಲಿ ಯೋಜನೆಯನ್ನು ಈ ಆದೇಶಕ್ಕೆ ಲಗತ್ತಿಸಿರುವ ಷರತ್ತು/ಮಾನದಂಡಗಳನ್ಹಯ ಸಹಕಾರ 
ಸಂಘಗಳ ನಿಬಂಧಕರು ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಈ ಆದೇಶವನ್ನು ಯೋಜನಾ ಇಲಾಖೆ ಟಿಪ್ಪಣಿ ಸಂಖ್ಯೆ:ಪಿಡಿ 30 ಎಫ್‌ಆರ್‌ಓ 2015, ದಿನಾಂಕ:26.09.2015 ಹಾಗೂ ಆರ್ಥಿಕ ಇಲಾಖೆಯ 
ಟಿಪ್ಪಣಿ ಸಂಖ್ಯೆ:ಆಇ 178 ವೆಚ್ಚ 2/2015, ದಿನಾ೦ಕ:20.06.2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೧೭ 





ಅನುಬಂಧ 
(ಸರ್ಕಾರದ ಆದೇಶ ಸಂಖ್ಯೆ:ಸಿಒ 145 ಸಿಎಲ್‌ಎಸ್‌ 2015, ದಿನಾಂಕ: 08.10.2015) 

2015-16ನೇ ಆರ್ಥಿಕ ವರ್ಷದಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳನ್ನು ಶುದ್ದೀಕರಣ ಮತ್ತು ವರ್ಗಿಕರಣ 
ಯಂತ್ರೋಪಕರಣಗಳನ್ನು ಪೂರೈಸುವ ಸಂಬಂಧ ಯೋಜನೆಯನ್ನು ಅನುಷ್ಟಾನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರವು ರೂ.3.00 ಕೋಟಿಗಳನ್ನು ನಿಗದಿಪಡಿಸಿದೆ. 

ಈ ಯೋಜನೆಯಡಿ ಇಲಾಖೆಗೆ ಒದಗಿಸಲಾಗಿರುವ ಅನುದಾನದಲ್ಲಿ ಆಯ್ದ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಯಂತ್ರೋಪಕರಣಗಳನ್ನು 
ಖರೀದಿ ಮಾಡಲು ಆಯವ್ಯಯ ನೀಡಲಾಗುವುದು. 

ರೈತರು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ಬೆಲೆಯನ್ನು ಒದಗಿಸುವ ಸಲುವಾಗಿ ಗ್ರಾಮೀಣ ಮಟ್ಟದಲ್ಲಿ ರೈತರ ಜಮೀನಿನ ಸಮೀಪದಲ್ಲೇ ರೈತರ 
ಉತ್ಪನ್ನಗಳನ್ನು ಶುದ್ಧೀಕರಣ ಮತ್ತು ವರ್ಗೀಕರಣ ಮಾಡುವ ಸಲುವಾಗಿ ಕ್ಲೀನಿಂಗ್‌ ಮತ್ತು ಗ್ರೇಡಿಂಗ್‌ ಯಂತ್ರೋಪಕರಣಗಳನ್ನು ಕೃಷಿ ಚಟುವಟಿಕೆಗಳಲ್ಲಿ 
ತೊಡಗಿರುವ ಸಹಕಾರ ಸಂಘಗಳಿಗೆ ಅಂದರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕಾಫಿ, ಏಲಕ್ಕಿ, ಅಡಿಕೆ ಬೆಳೆಗಾರರ ಸಹಕಾರ ಸಂಘಗಳು, 
ಎಣ್ಣೆಬೀಜ ಬೆಳೆಗಾರರ ಸಹಕಾರ ಸಂಘಗಳು, ತಮ್ಮ ರೈತ ಸದಸ್ಯರು ಬೆಳೆಯುವ ಉತ್ಪನ್ನಗಳಾದ ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಎಣ್ಣೆ ಕಾಳುಗಳು, ಕಾಫಿ, 
ಏಲಕ್ಕಿ, ಅಡಿಕೆ ಹಾಗೂ ಇತ್ಯಾದಿ ಕೃಷಿ ಉತ್ಪನ್ನಗಳ ಶುದ್ಧೀಕರಣ ಮತ್ತು ವರ್ಗೀಕರಣಕ್ಕಾಗಿ ಸಣ್ಣ ಪ್ರಮಾಣದ ಯಂತ್ರೋಪಕರಣಗಳನ್ನು ಖರೀದಿಸಲು 
ಯಂತ್ರೋಪಕರಣಗಳ ಬೆಲೆ ಮತ್ತು ಅವುಗಳ ಅಳವಡಿಕೆಗೆ ಸೇರಿದಂತೆ ಒಟ್ಟು ವೆಚ್ಚದ ಶೇ.50ರಷ್ಟು ಅನುದಾನವನ್ನು ಒದಗಿಸುವುದು. 

ಸಹಕಾರ ಸಂಘಗಳು ಈ ಯೋಜನೆಯಲ್ಲಿ ಪಡೆದ ಯಂತ್ರೋಪಕರಣಗಳನ್ನು ಸದಸ್ಯರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ಈ ಯಂತ್ರಗಳ 
ಸವಲತ್ತುಗಳನ್ನು ಒದಗಿಸುವುದು. ಈ ಯಂತ್ರೋಪಕರಣ ಬಾಡಿಗೆ ದರವನ್ನು ಜಿಲ್ಲಾ ಮಟ್ಟದಲ್ಲಿ ನಿರ್ಧರಿಸಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ 
ಸಮಿತಿಯನ್ನು ರಚಿಸಿ, ಅದರಲ್ಲಿ ಅನುಮೋದನೆ ಪಡೆದ ದರದಲ್ಲಿಯೂ ನಿರ್ಧರಿಸಲು ಕೆಳಕಂಡ ಸಮಿತಿ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು. 


1. ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, 
2. ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು 
3. ತಾಲ್ಲೂಕಿನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳು 


ಮೇಲಿನ ಸಮಿತಿಯು ನಿರ್ಧರಿಸಿದ ದರದಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಸದಸ್ಯರು ಬೆಳೆಯುವ ಉತ್ಪನ್ನಗಳಿಗೆ ಉಚಿತವಾಗಿ ಹಾಗೂ ಸಣ್ಣ 
ಮತ್ತು ಅತೀ ಸಣ್ಣ ರೈತರಿಗೆ ಶೇ.50 ರಷ್ಟು ರಿಯಾಯಿತಿಯನ್ನು ನೀಡಬಹುದಾಗಿದೆ. 


ಸಂಘಗಳ ಆಯ್ಕೆಯ ವಿಧಾನ:- 


ಕೆ ಆಯ್ಕೆ ಮಾಡುವ ಪ್ರಾಥಮಿಕ ಸಂಘವು ಪರಿಣಾಮಕಾರಿಯಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದು, ಚಾಲ್ತಿ 
ಸಬಲತೆ (0೬60/1801) ಹೊಂದಿ ಲಾಭದಲ್ಲಿರಬೇಕು. 





2. ಪ್ರಾಥಮಿಕ ಸಂಘವನ್ನು ಸಂಘದ ಯಶಸ್ವಿ ನಿರ್ವಹಣೆಯ ಆದ್ಯತಾ ಮೇರೆಗೆ ಆಯ್ಕೆ ಮಾಡಬೇಕಾಗುತ್ತದೆ. 
3. ಫಲಾನುಭವಿ ಪ್ರಾಥಮಿಕ ಸಂಘವನ್ನು ಜಿಲ್ಲಾ ಉಪ ನಿಬಂಧಕರು ಜಿಲ್ಲಾ ಬ್ಯಾಂಕಿನ ಮುಖ್ಯಕಾರ್ಯನಿರ್ವಹಣಾಧಿಕಾರಿಯೊಂದಿಗೆ 
ಸಮಾಲೋಚಿಸಿ ಆಯ್ಕೆ ಮಾಡಬೇಕು. 
ಸಂಘಗಳು ಯಂತ್ರೋಪಕರಣಗಳನ್ನು ಅಳವಡಿಸಲು ಸ್ಥಳಾವಕಾಶ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರಬೇಕು. ಪ್ರಾಥಮಿಕ 
ಸಂಘಗಳೂ ತಮ್ಮ ನಿರ್ವಹಣಾ ವೆಚ್ಚ ಹಾಗೂ ಸಿಬ್ಬಂದಿ ವೆಚ್ಚವನ್ನು ಬಾಡಿಗೆ ಆದಾಯದಲ್ಲಿ ಭರಿಸಿಕೊಳ್ಳತಕ್ಕದ್ದು. 


ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ರೈತರು ಬೆಳೆದ ದವಸಧಾನ್ಯಗಳನ್ನು/ಕೃಷಿ ಉತ್ಪನ್ನಗಳನ್ನು ಶುದ್ಧೀಕರಣ ಮತ್ತು ವರ್ಗೀಕರಣ ಮಾಡಲು ಈ 
ಯೋಜನೆಯ ಮೂಲಕ ರೈತರಿಗೆ ಸೇವಾ ಮನೋಭಾವದಿಂದ ಬಾಡಿಗೆ ನೀಡುವುದು ಮತ್ತು ಇದರಿಂದ ಬರುವ ಬಾಡಿಗೆಯನ್ನು ಈ ಯಂತ್ರೋಪಕರಣಗಳ 
ಹಾಗೂ ಸಿಬ್ಬಂದಿಗಳ ನಿರ್ವಹಣೆಗೆ ವೆಚ್ಚ ಮಾಡತಕ್ಕದ್ದು. 


ಮೇಲೆ ತಿಳಿಸಿದ ರೈತರು ಬೆಳೆದ ಕೃಷಿ ಉತ್ಪನ್ನಗಳ ಶುದ್ಧೀಕರಣ ಮತ್ತು ವರ್ಗೀಕರಣ ಯಂತ್ರೋಪಕರಣಗಳನ್ನು ಖರೀದಿಸಿ ನೀಡುವ ಯೋಜನೆ 
ಇದಾಗಿದ್ದು ಈ ಯಂತ್ರಗಳನ್ನು ರಾಜ್ಯ ಮಟ್ಟದಲ್ಲಿ ಸಹಕಾರ ಸಂಘಗಳ ನಿಬಂಧಕರು. ಕೃಷಿ ನಿರ್ದೇಶಕರನ್ನೊಳಗೊಂಡ ಖರೀದಿ ಸಮಿತಿ ರಚಿಸಿ ಆ 
ಸಮಿತಿಯು ರಾಜ್ಯದಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲಿ ಅಗತ್ಯವಿರುವ ಈ ಯೋಜನೆಯಲ್ಲಿ ತಿಳಿಸಿರುವ ಯಂತ್ರೋಪಕರಣಗಳ ಖರೀದಿಯನ್ನು ನಿರ್ಧರಿಸತಕ್ಕದ್ದು. 
ಯಂತ್ರಗಳ ಖರೀದಿಗೆ ಶೇ.50 ರಷ್ಟು ಸಹಾಯಧನ ಮತ್ತು ಸಂಘವು ಶೇ.50 ರಷ್ಟು ಮೊತ್ತವನ್ನು ತೊಡಗಿಸತಕ್ಕದ್ದು. ಪ್ರತಿ ಘಟಕಕ್ಕೆ ಗರಿಷ್ಟ 
ರೂ.3.00 ಲಕ್ಷಗಳ ಮಿತಿಯೊಳಗೆ ಸಹಾಯಧನ ಲಭ್ಯತೆ ನಿಗದಿಪಡಿಸಬಹುದಾಗಿದೆ. 
ಈ ಯೋಜನೆ ಸೂಕ್ತ ಅನುಷ್ಠಾನಕ್ಕಾಗಿ ಅಗತ್ಯ ಸಲಹೆ/ಸೂಚನೆಗಳನ್ನು ಸಹಕಾರ ಸಂಘಗಳ ನಿಬಂಧಕರು ನೀಡತಕ್ಕದ್ದು. 
ಸದರಿ ಯೋಜನೆಯನ್ನು 2015-16ನೇ ಸಾಲಿನ ಆಯವ್ಯಯದ ಮಿತಿಯೊಳಗೊಳಪಡಿಸಿ ಜಾರಿಗೊಳಿಸತಕ್ಕದ್ದು. 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 653 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
Sc. 50 ಸಹಕಾರ ಇಲಾಖೆ. 


೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯಃ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಡಾ| ಡಿ.ಕೆ. ಪ್ರಭರಾಜ್‌, ಇವರ 
ಸೇವೆಯನ್ನು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದಲ್ಲಿ ಶಾಶ್ವತವಾಗಿ ವಿಲೀನಗೊಳಿಸುವ ಬಗ್ಗೆ. 


ಓದಲಾಗಿದೆ: 1. ಮಾನ್ಯ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ CM/27455/TRF-2/15 ದಿನಾ೦ಕ:01.06.2015. 


2. ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದದ ದಿನಾಂಕ:26.12.2011 


ಸಂಖ್ಯೆ: ಕೆಎಸ್‌ಆರ್‌ಎಸ್‌ಎಸಿ/77/ ಸಿಓಆರ್‌-2011 ರ ಸಾಮಾನ್ಯ ನೇಮಕಾತಿ ನಿಯಮಗಳು. 
3.  ದಿನಾಂಕ:08.09.2015 ಸಂಖ್ಯೆತೋಇ 165 ರೇಕೃವಿ 2015ರ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ 
(ರೇಷ್ಟೆ ಯ ಅನಧಿಕೃತ ಟಿಪ್ಪಣಿ. 
ಪ್ರಸ್ತಾವನೆ: 
ಡಾ| ಡಿ.ಕೆ. ಪಭುರಾಜ್‌, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು 
ಪ್ರಸ್ತುತ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ನಿರ್ದೇಶಕರು ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದರಿಯವರ 


ಸೇವೆಯನ್ನು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದದಲ್ಲಿಯೇ ವಿಲೀನಗೊಳಿಸಲು ಮೇಲೆ («1ರಲ್ಲಿ ಓದಲಾದ ಮಾನ್ಯ ಮುಖ್ಯಮಂತ್ರಿಯವರ 
ಟಿಪ್ಪಣಿಯಲ್ಲಿ ಸೂಚಿಸಲಾಗಿದೆ. 


2. ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ 2011ರ ಸಾಮಾನ್ಯ ನೇಮಕಾತಿ ನಿಯಮಾವಳಿಯ ನಿಯಮ (6)ರಲ್ಲಿ ಈ 
ಸಂಸ್ಥೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಸೇವೆಯನ್ನು ಅವರು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಲ್ಲಿ, ಹಾಗೂ ನಿಗಧಿಪಡಿಸಿದ 


ವಿದ್ಯಾರ್ಹತೆಯು ತೃಪ್ತಿಕರವಾಗಿದ್ದಲ್ಲಿ, ಅಂತಹ ಅಧಿಕಾರಿಗಳ ಸೇವೆಯನ್ನು ಸಂಸ್ಥೆಯಲ್ಲಿ ವಿಲೀನಗೊಳಿಸಲು ಮೇಲೆ (2)ರಲ್ಲಿ ಓದಲಾದ ಆದೇಶದಲ್ಲಿ ಅವಕಾಶ 


ಕಲಿಸಲಾಗಿದೆ. 


ಬ 


1 


3. ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದಲ್ಲಿ ನಿಯೋಜನೆಯ ಮೇಲೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ 
ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಡಾ| ಡಿ.ಕೆ. ಪ್ರಭುರಾಜ್‌, ಇವರ ಸೇವೆಯನ್ನು ಶಾಶ್ವತವಾಗಿ ವಿಲೀನಗೊಳಿಸಲು ಸದರಿಯವರ 
ನೇಮಕಾತಿ ಪ್ರಾಧಿಕಾರವಾದ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಮೇಲೆ (3)ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸಹಮತಿಯನ್ನು ನೀಡಿದೆ. 


4. ಮೇಲಿನ ಪ್ರಸ್ತಾವನೆಯನ್ನು ಮೇಲೆ (2)ರಲ್ಲಿ ಓದಲಾದ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ಸಾಮಾನ್ಯ ನೇಮಕಾತಿ 
ನಿಯಮಗಳ ನಿಯಮ (6) ರಂತೆ ಕೂಲಂಕಷವಾಗಿ ಪರಿಶೀಲಿಸಿದೆ. ಮೇಲೆ ಓದಲಾದ (2)ರಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ 
ಸಾಮಾನ್ಯ ನೇಮಕಾತಿ ನಿಯಮಗಳ ಶೆಡ್ಯೂಲ್‌ 10ರಲ್ಲಿ ನಿರ್ದೇಶಕರ ಹುದ್ದೆಗೆ ಈ ಕೆಳಕಂಡಂತೆ ನೇಮಕ ವಿಧಾನ, ಕನಿಷ್ಟ ವಿದ್ಯಾರ್ಹತೆ ಹಾಗೂ 
ಸೇವಾನುಭವವನ್ನು ಕೆಳಕಂಡಂತೆ ನಿಗಧಿಗೊಳಿಸಿದೆ. 





Mode of Recruitment Minimum Qualifications/Experience 





Deputation of Scientist from Gol Institutions or State | Ph D in any branch of Engineering / Agriculture / Soil / Geology / 
Government Institutions or by Promotion by selection | Forestry / Environment with first class in Master's Degree from premier 
on the basis of merit cum seniority. National Level Institution and 15 years of service in a State or National 
level organization in a senior technical / scientist position after obtaining 
Ph.D degree and out of which the last 5 years of experience should be in 
Remote Sensing and GIS applications. 

ಡಾ. ಡಿ.ಕೆ. ಪ್ರಭುರಾಜ್‌ರವರು ಮೇಲ್ವಾಣಿಸಿದಂತೆ ನಿಗದಿಪಡಿಸಲಾದ ಅರ್ಹತೆ ಹಾಗೂ ಅನುಭವಗಳನ್ನು ಹೊಂದಿರುತ್ತಾರೆ. ಅದರಂತೆ ಈ ಕೆಳಗಿನ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 14 ಡಿಐಎಸ್‌ 2015, ಬೆ೦ಗಳೂರು, ದಿನಾಂಕ:26-09-2015 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಿಂದ ನಿಯೋಜನೆ ಮೇಲೆ 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ನಿರ್ದೇಶಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ| ಡಿ.ಕೆ. ಪ್ರಭುರಾಜ್‌, ಇವರ ಸೇವೆಯನ್ನು 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ಸಾಮಾನ್ಯ ನೇಮಕಾತಿ ನಿಯಮ (6) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ರಾಜ್ಯ ದೂರ 
ಸಂವೇದಿ ಅನ್ವಯಿಕ ಕೇಂದದಲ್ಲಿಯೇ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಾಶ್ವತವಾಗಿ ವಿಲೀನಗೊಳಿಸಲು 
ಅನುಮತಿಸಲಾಗಿದೆ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌. ಪ್ರಭು 
ಸರ್ಕಾರದ ಉಪ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
PR. 598 ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೧೯ 





ಸು 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯಃ ಮೆ. ಇನ್‌ಫೋಸಿಸ್‌ ಸಂಸ್ಥೆಯ ಎಲೆಕ್ಟಾನಿಕ್‌ ಸಿಟಿಯಲ್ಲಿನ 10.04 ಎಕರೆ ಇನ್‌ಫೋಸಿಸ್‌ ಸಂಸ್ಥೆಯ ಜಮೀನಿನಲ್ಲಿ 
ವಿಶೇಷ ಆರ್ಥಿಕ ವಲಯ ಘಟಕವನ್ನು ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ! 1. ಸರ್ಕಾರಿ ಆದೇಶ ಸಂಖ್ಯೆ; ಐಟಡಿ 03 ಪಿಆರ್‌ಎಂ 2014 ದಿ:3.03.2014. 


2. ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ: 
KBITS/SWC/7/2015—16/140 ದಿ:11.09.2015. 


3. ದಿನಾಂಕ:29.08.2015ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಉನ್ನತ ಮಟ್ಟದ 
ಸಮಿತಿಯ ಸಭೆಯ ನಡವಳಿಗಳು. 


ಪ್ರಸ್ತಾವನೆ: 

ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯನ್ನು ರಚಿಸಲು ಹಾಗೂ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು 
ಸಂಸ್ಥೆಯನ್ನು ನೋಡೆಲ್‌ ಏಜೆನ್ಸಿಯಾಗಿ ನೇಮಿಸಿ ಬಂಡವಾಳ ಹೂಡಿಕೆ ದಾರರಿಗೆ / ಉದ್ದಿಮೆದಾರರಿಗೆ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಟಾನಗೊಳಿಸಲು 
ಮಾರ್ಗದರ್ಶಿಯಾಗಿ ಸೇವೆಯನ್ನು ಒದಗಿಸಿ ಅನುಕೂಲ ಕಲ್ಪಿಸಿಕೊಡಲು ಮೇಲೆ ಓದಲಾದ (1)ರಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. 


2) ದಿನಾಂಕ:29.08.2015 ರಂದು ನಡೆದ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯ ಸಭೆಯಲ್ಲಿ ಮೆ. ಇನ್‌ಫೋಸಿಸ್‌ ಸಂಸ್ಥೆಯು ಎಲೆಕ್ಟ್ರಾನಿಕ್‌ 
ಸಿಟಿಯಲ್ಲಿನ 10.04 ಎಕರೆ ಇನ್‌ಫೋಸಿಸ್‌ ಸಂಸ್ಥೆಯ ಜಮೀನಿನಲ್ಲಿ ವಿಶೇಷ ಆರ್ಥಿಕ ವಲಯ ಘಟಕವನ್ನು ಸ್ಥಾಪಿಸಲು ಉದ್ದೇಶಿಸಿದ್ದು, ಸದರಿ 
ಸಂಸ್ಥೆಯವರು ಈ ಕೆಳಕಂಡ ಕೋರಿಕೆಯನ್ನು ರಾಜ್ಯ ಉನ್ನತ ಮಟ್ಟದ ಸಮಿತಿಯ ಮುಂದೆ ಸಲ್ಲಿಸಿರುತ್ತಾರೆ ಎಂದು ತಿಳಿಸುತ್ತಾ, ಮೆ. ಇನ್‌ಫೋಸಿಸ್‌ ಸಂಸ್ಥೆ, 
ಬೆ೦ಗಳೂರು ಇವರ ಸಲ್ಲಿಸಿರುವ ಪ್ರಸ್ತಾವನೆಗೆ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿ ಸಭೆಯ ತೀರ್ಮಾನದಂತೆ ಹಾಗೂ ಅನುಮೋದನೆಯಂತೆ ಸೂಕ್ತ 
ಸರ್ಕಾರಿ ಆದೇಶವನ್ನು ಹೊರಡಿಸಲು ಮೇಲೆ ಓದಲಾದ (2)ರ ಪತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರು 


ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ಸ್‌ ರವರು ಕೋರಿರುತ್ತಾರೆ. 

















ಹಿನ್ನೆಲೆ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿ 

ಉತ್ಪನ್ನ / ಚಟುವಟಿಕೆ ಮಾಹಿತಿ ತಂತ್ರಜ್ಞಾನ / ಮಾಹಿತಿ ತಂತ್ರಜ್ಞಾನ ಸೇವೆಗಳಿಗೆ ಆಧಾರಿತ ಸೇವೆಗಳಿಗೆ ವಿಶೇಷ ಆರ್ಥಿಕ 
ವಲಯದ ಘಟಕವನ್ನು (852) ಸ್ಥಾಪಿಸುವುದು. 

ಭೂಮಿಯ ಅಳತೆ 10.04 ಎಕರೆ ಸ್ವಂತ ಜಮೀನು. 

ಸ್ಥಳ ಕೋನಪ್ಪನ ಅಗ್ರಹಾರ, ಗ್ರಾಮ ಪಂಚಾಯ್ತಿ ಮತ್ತು ದೊಡ್ಡತೋಗೂರು ಗ್ರಾಮ ಪಂಚಾಯ್ತಿ, ಎಲೆಕ್ಟಾನಿಕ್‌ 
ಸಿಟಿ, ಹಂತ-1, ಹೊಸೂರು ರಸ್ತೆ ಬೆಂಗಳೂರು-560100. 

ಹಣ ಹೂಡಿಕೆ ರೂ.625.00 ಕೋಟಿಗಳು 

ಉದ್ಯೋಗ 8500 ಜನ 

ಪ್ರವರ್ತಕರು ಮೆ. ಇನ್‌ಫೋಸಿಸ್‌ ಲಿಮಿಟೆಡ್‌ ಕಂಪನಿ 














3) ಮೇಲೆ (3)ರಲ್ಲಿ ಓದಲಾದ ರಾಜ್ಯ ಉನ್ನತ ಮಟ್ಟದ ಸಮಿತಿಯ ತೀರ್ಮಾನದಂತೆ ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ 
ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 19 ಎಂಡಿಎ 2015 (1) ಬೆ೦ಗಳೂರು, ದಿನಾಂಕ:29-09-2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ. ಇನ್‌ಫೋಸಿಸ್‌ ಸಂಸ್ಥೆಯು ಕೋನಪ್ಪನ ಅಗ್ರಹಾರ, ಗ್ರಾಮ ಪಂಚಾಯ್ತಿ ಮತ್ತು 
ದೊಡ್ಡತೋಗೂರು ಗ್ರಾಮ ಪಂಚಾಯ್ತಿ, ಎಲೆಕ್ಟ್ರಾನಿಕ್‌ ಸಿಟಿ, ಹ೦ತ-1, ಹೊಸೂರು ರಸ್ತೆ, ಬೆಂಗಳೂರು ಇಲ್ಲಿ 10.04 ಎಕರೆ ಇನ್‌ಫೋಸಿಸ್‌ ಸಂಸ್ಥೆಯ 
ದೀ ಅ ಇವಿ [se] 
ಜಮೀನಿನಲ್ಲಿ ವಿಶೇಷ ಆರ್ಥಿಕ ವಲಯ ಘಟಕವನ್ನು ಸ್ಥಾಪಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 














ವಿಷಯಗಳು ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯ ನಿರ್ಧಾರ 
ಭೂ ಅವಶ್ಯಕತೆ ಕಟ್ಟಡ ಜಾಗವಾಗಿ 1,06,060.62 ಚ.ಮೀಟರ್‌ಗಳನ್ನು ಎಲೆಕ್ಟ್ರಾನಿಕ್‌ ಸಿಟಿಯಲ್ಲಿನ 10.04 ಎಕರೆಯ ಸ್ವಂತ 
ಜಮೀನಿನಲ್ಲಿ ನಿರ್ಮಿಸುವುದು. 
ನೀರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ (8//558) ಮೂಲಕ 5 ಲಕ್ಷ ಲೀಟರ್‌. 
ವಿದ್ಯುಚ್ಛಕ್ತಿ 5000 ಕೆವಿಎ ಅನ್ನು ಬೆಸ್ಕಾಂ ಮೂಲಕ ಪಡೆಯುವುದು. 
ಮಾಲಿನ್ಯ ನಿಯಂತ್ರಣ ಒಪ್ಪಿಗೆ ಪ್ರವರ್ತಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಗಿಯನ್ನು 


ಪಡೆಯಬೇಕಾಗಿರುತ್ತದೆ. ಅಂತೆಯೇ ಅವಶ್ಯಕವಾಗಿದ್ದಲ್ಲಿ ಅರಣ್ಯ ಹಾಗೂ ನಿಸರ್ಗ ಮಂತ್ರಾಲಯದಿಂದ 

ಅಥವಾ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಜೀವಿಶಾಸ ಇಲಾಖೆಯಿಂದ 
ದ್‌ ಮೆ 

“ಪರಿಸರ ಒಪಿಗೆ' (ಇ.ಸಿ) ಪಡೆದುಕೊಳ್ಳಲು ಸೂಚಿಸಲಾಗಿದೆ. 





ಪ್ರೋತ್ಸಾಹಕಗಳು ಹಾಗೂ ರಾಜ್ಯದ ಐಟಿ (ಐ4) ನೀತಿಯಂತೆ, ಯೋಜನೆಯನ್ನು ಬೃಹತ್‌ ಯೋಜನೆ ಎಂದು ವರ್ಗೀಕರಿಸತಕ್ಕದ್ದು. 
ರಿಯಾಯಿತಿಗಳು 














೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 








ಶಾಸನಬದ್ಧ ಪರವಾನಗಿಗಳು ಪ್ರವರ್ತಕರುಗಳು ಅವಶ್ಯ ಶಾಸನಬದ್ಧ ಪರವಾನಗಿಗಳನ್ನು /ನಿರಾಕ್ಷೇಪಣ ಪತ್ರಗಳನ್ನು ಸಂಬಂಧಿಸಿದ 
ಇಲಾಖೆಗಳು / ಪ್ರಾಧಿಕಾರಗಳಿಂದ ಪಡೆಯುವುದು 





ಸ್ಥಳೀಯ ಜನತೆಗೆ ಉದ್ದೋಗ ಡಾ: ಸರೋಜಿನಿ ಮಹಿಷಿ ವರದಿ ಹಾಗೂ ರಾಜ್ಯದ ಹೊಸ ಕೈಗಾರಿಕಾ ನೀತಿಯಂತೆ ಪ್ರವರ್ತಕರುಗಳು 
ಥಿ p) $ ಲ ೨ 
ಸ್ಥಳೀಯರಿಗೆ ಯೋಜನೆಗಳಲ್ಲಿ ಉದ್ಯೋಗ ಕಲ್ಪಿಸಿಕೊಡುವುದು. 


ಅ) ಯೋಜನೆ ಪ್ರತಿಪಾದಕರು ಮಳೆನೀರು ಕೊಯಿಲು, ತ್ಯಾಜ್ಯ ನೀರು ಪುನರ್ಬಳಕೆ ಹಾಗೂ ನೀರು ಸಂರಕ್ಷಣೆ ಸೌಲಭ್ಯಗಳನ್ನು 
ಅಳವಡಿತಕ್ಕದ್ದು. ಎಲ್ಲೆಲ್ಲಿ ಅವಶ್ಯವೋ ಅಲ್ಲಿ ಶೂನ್ಯ ತ್ಯಾಜ್ಯ ಸೌಲಭ್ಯವನ್ನು ಅಳವಡಿಸತಕ್ಕದ್ದು. 

ಆ) ಹೂಡಿಕೆದಾರರು ಅವಶ್ಯವಾದ ಕಾನೂನಾತ್ಮಕ ಶಾಸನಬದ್ಧ ಒಪ್ಪಿಗೆಗಳನ್ನು ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ 
ಹಾಗೂ ಸಕ್ಷಮ ಪ್ರಾಧಿಕಾರಗಳಿಂದ ನಿರಾಕ್ಷೇಪಣ ಪತ್ರವನ್ನು ಯೋಜನೆ ಅನುಷ್ಠಾನಗೊಳಿಸುವ ಮುನ್ನವೇ ಪಡೆಯತಕ್ಕದ್ದು. 


ಇ) ಯೋಜನೆ ಪ್ರವರ್ತಕರು ಡಾ: ಸರೋಜಿನಿ ಮಹಿಷಿ ವರದಿಯಂತೆ ಹಾಗೂ ರಾಜ್ಯ ಸರ್ಕಾರದ ತತ್ಸಂಬ೦ಧ ನೀತಿಗಳಂತೆ ಸ್ಥಳೀಯ 
ಜನತೆಗೆ ತರಬೇತಿ ಮತ್ತು ಉದ್ಯೋಗ ಒದಗಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಂದು ರೂಪುರೇಷೆಯನ್ನು ರಚಿಸಿ 
ಒದಗಿಸತಕ್ಕದ್ದು. 

ಈ) ಎಲ್ಲೆಲ್ಲಿ ಕೆ.ಐ.ಎ.ಡಿ.ಬಿ. ಮೂಲಕ ಭೂ-ಸ್ವಾಧೀನ ಪ್ರಸ್ತಾಪವಿದೆಯೋ ಅಲ್ಲಿ, ಯೋಜನೆಯ ಪ್ರತಿಪಾದಕರು ಭೂಮಿಯನ್ನು 
ಕಳೆದುಕೊಳ್ಳುವ ಪ್ರತೀ ಕುಟುಂಬದ ಕನಿಷ್ಟ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡತಕ್ಕದ್ದು. 


ಉ) ಎಲ್ಲೆಲ್ಲಿ ಯೋಜನೆಗೆ ಸ್ಥಳೀಯ ಮಾರಾಟಗಾರರಿಗೆ ಉತ್ತೇಜನದ ಅವಕಾಶವಿದೆಯೋ, ಅಲ್ಲಿ ಕಂಪನಿಯು ಮಾರಾಟ ಅಭಿವೃದ್ಧಿ 
ರೂಪುರೇಷೆ ರಚಿಸಿ, ಸ್ಥಳೀಯ ಮಾರಾಟಗಾರರುಗಳನ್ನು (VENDOR) ಉತ್ತೇಜಿಸಿ ಅವಶ್ಯವಾದ ಪರಿಕರಗಳು, ಉಪಕರಣಗಳು ಹಾಗೂ 
ಉಪಜೋಡಣೆಗಳನ್ನು ಈ ಸ್ಥಳೀಯ ಮಾರಾಟಗಾರರುಗಳಿಂದ ಖರೀದಿಸುವುದು. 


ಊ) ಯೋಜನೆಯು ಅನುಮೋದನೆಗೊಂಡ ದಿನಾಂಕದಿಂದ 2 ವರ್ಷಗಳೊಳಗೆ ಅನುಷ್ಠಾನಗೊಳಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿದ್ರಾಮಪ್ಪ ಹ ತಳವಾರ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 











PR. 620 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
sc. 50 ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯಃ ಮೆ. ಇನ್‌ಫೋಸಿಸ್‌ ಸಂಸ್ಥೆಯ ಎಲೆಕ್ಟ್ರಾನಿಕ್‌ ಸಿಟಿಯ ಹಂತ-2, ಬೆಂಗಳೂರಿನ 3.5 ಎಕರೆ ಇನ್‌ಫೋಸಿಸ್‌ 
ಸಂಸ್ಥೆಯ ಜಮೀನಿನಲ್ಲಿ ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ (57೧) ವಿಸ್ತರಣ ಘಟಕವನ್ನು ಸ್ಥಾಪಿಸಲು 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 03 ಪಿಆರ್‌ಎ೦ 2014 ದಿ:3.03.2014. 


2. ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ 
KBITS/SWC/7/2015-16/140 ದಿ:11.09.2015. 


3. ದಿನಾಂಕ:29.08.2015ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಉನ್ನತ ಮಟ್ಟದ 
ಸಮಿತಿಯ ಸಭೆಯ ನಡವಳಿಗಳು. 


ಪ್ರಸ್ತಾವನೆ: 
ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯನ್ನು ರಚಿಸಲು ಹಾಗೂ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು 


ಸಂಸ್ಥೆಯನ್ನು ನೋಡೆಲ್‌ ಏಜೆನ್ಸಿಯಾಗಿ ನೇಮಿಸಿ ಬಂಡವಾಳ ಹೂಡಿಕೆ ದಾರರಿಗೆ / ಉದ್ದಿಮೆದಾರರಿಗೆ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಟಾನಗೊಳಿಸಲು 
ಮಾರ್ಗದರ್ಶಿಯಾಗಿ ಸೇವೆಯನ್ನು ಒದಗಿಸಿ ಅನುಕೂಲ ಕಲ್ಪಿಸಿಕೊಡಲು ಮೇಲೆ ಓದಲಾದ (1)ರಲ್ಲಿ ಆದೇಶ ಹೊರಡಿಸಲಾಗಿದೆ. 


2) ದಿನಾಂಕ:29.08.2015 ರಂದು ನಡೆದ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯ ಸಭೆಯಲ್ಲಿ ಮೆ. ಇನ್‌ಫೋಸಿಸ್‌ ಸಂಸ್ಥೆಯ 
ಎಲೆಕ್ಟ್ರಾನಿಕ್‌ ಸಿಟಿಯ ಹಂತ-2, ಬೆಂಗಳೂರಿನ 3.5 ಎಕರೆ ಇನ್‌ಫೋಸಿಸ್‌ ಸಂಸ್ಥೆಯ ಜಮೀನಿನಲ್ಲಿ ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ (57೧) ವಿಸ್ತರಣ 
ಘಟಕವನ್ನು ಸ್ಥಾಪಿಸಲು ಉದ್ದೇಶಿಸಿದ್ದು, ಸದರಿ ಸಂಸ್ಥೆಯವರು ಈ ಕೆಳಕಂಡ ಕೋರಿಕೆಯನ್ನು ರಾಜ್ಯ ಉನ್ನತ ಮಟ್ಟದ ಸಮಿತಿಯ ಮುಂದೆ ಸಲ್ಲಿಸಿರುತ್ತಾರೆ 
ಎಂದು ತಿಳಿಸುತ್ತಾ ಮೆ. ಇನ್‌ಫೋಸಿಸ್‌ ಸಂಸ್ಥೆ, ಬೆಂಗಳೂರು ಇವರ ಸಲ್ಲಿಸಿರುವ ಪ್ರಸ್ತಾವನೆಗೆ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿ ಸಭೆಯ 
ತೀರ್ಮಾನದಂತೆ ಹಾಗೂ ಅನುಮೋದನೆಯಂತೆ ಸೂಕ್ತ ಸರ್ಕಾರಿ ಆದೇಶವನ್ನು ಹೊರಡಿಸಲು ಮೇಲೆ ಓದಲಾದ (2)ರ ಪತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ. 


ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ಸ್‌ ರವರು ಕೋರಿರುತ್ತಾರೆ. 





ಹಿನ್ನೆಲೆ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿ 





ಉತ್ಪನ್ನ / ಚಟುವಟಿಕೆ ಮಾಹಿತಿ ತಂತ್ರಜ್ಞಾನ / ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಸೇವೆಗಳ ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ 
(5178) ವಿಸ್ತರಣ ಘಟಕಕ್ಕೆ ಎಲೆಕ್ಟಾನಿಕ್‌ ಸಿಟಿ, ಹ೦ತ-2, ಬೆಂಗಳೂರು ಇಲ್ಲಿ ಹೊಸ ಕಟ್ಟಡದ ನಿರ್ಮಾಣ. 
pr) [ಕ್ರ ಹು 


ಭೂಮಿಯ ಅಳತೆ 3.5 ಎಕರೆ ಸ್ವಂತ ಜಮೀನು. 





























ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ 
ಸ್ಥಳ ಎಲೆಕ್ಟ್ರಾನಿಕ್‌ ಸಿಟಿ, ಘಟಕ-2, ಹೊಸೂರು ರಸ್ತೆ ಬೆ೦ಗಳೂರು-560100. 
ಹಣ ಹೂಡಿಕೆ ರೂ.214.00 ಕೋಟಿಗಳು. 
ಉದ್ಯೋಗ 3500 ಜನ. 
ಪ್ರವರ್ತಕರು ಮೆ. ಇನ್‌ಫೋಸಿಸ್‌ ಲಿಮಿಟೆಡ್‌ ಕಂಪನಿ. 














3) ಮೇಲೆ (3)ರಲ್ಲಿ ಓದಲಾದ ರಾಜ್ಯ ಉನ್ನತ ಮಟ್ಟದ ಸಮಿತಿಯ ತೀರ್ಮಾನದಂತೆ ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ 


ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 19 ಎಂಡಿಎ 2015 (2) ಬೆಂಗಳೂರು, ದಿನಾಂಕ:29-09-2015. 


ಪ್ರಸ್ಥಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ. ಇನ್‌ಫೋಸಿಸ್‌ ಸಂಸ್ಥೆಯು ಎಲೆಕ್ಟಾನಿಕ್‌ ಸಿಟಿ, ಘಟಕ-2, ಹೊಸೂರು ರಸ್ತೆ, 

ಇರಿ ೧೧೨. ೧ ಅ ಧಿ 

ಬೆ೦ಗಳೂರು ಇಲ್ಲಿ 3.5 ಎಕರೆ ಇನ್‌ಫೋಸಿಸ್‌ ಸಂಸ್ಥೆಯ ಜಮೀನಿನಲ್ಲಿ ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ (577) ವಿಸ್ತರಣ ಘಟಕವನ್ನು ಸ್ಥಾಪಿಸಲು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 





ವಿಷಯಗಳು 


ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯ ನಿರ್ಧಾರ 











ಭೂ ಅವಶ್ಯಕತೆ ಕಟ್ಟಡ ಜಾಗವಾಗಿ 5,26,250 ಚ.ಮೀಟರ್‌ಗಳನ್ನು ಎಲೆಕ್ಟಾನಿಕ್‌ ಸಿಟಿಯಲ್ಲಿನ 3.5 ಎಕರೆಯ 
ಸ್ವಂತ ಜಮೀನಿನಲ್ಲಿ ನಿರ್ಮಿಸುವುದು. 

ನೀರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ (800558) ಮೂಲಕ 2.5 
ಲಕ್ಷ ಲೀಟರ್‌ ನೀರು / ದಿನಕ್ಕೆ. 

ವಿದ್ಯುಚ್ಛಕ್ತಿ 1500 ಕೆವಿಎ ಅನ್ನು ಬೆಸ್ಕಾಂ ಮೂಲಕ ಪಡೆಯುವುದು. 





ಮಾಲಿನ್ಯ ನಿಯಂತ್ರಣ ಒಪ್ಪಿಗೆ 


ಪ್ರವರ್ತಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಗಿಯನ್ನು 
ಪಡೆಯಬೇಕಾಗಿರುತ್ತದೆ. ಅಂತೆಯೇ ಅವಶ್ಯಕವಾಗಿದ್ದಲ್ಲಿ ಅರಣ್ಯ ಹಾಗೂ ನಿಸರ್ಗ 
ಮಂತ್ರಾಲಯದಿಂದ ಅಥವಾ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದ ಪರಿಸರ 
ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ "ಪರಿಸರ ಒಪ್ಪಿಗೆ' (ಇ.ಸಿ) ಪಡೆದುಕೊಳ್ಳಲು 


ಸೂಚಿಸಲಾಗಿದೆ. 





ಪ್ರೋತ್ಸಾಹಕಗಳು ಹಾಗೂ ರಿಯಾಯಿತಿಗಳು 


ರಾಜ್ಯದ ಐಟಿ (ಐ4) ನೀತಿಯಂತೆ ಪರಿಗಣಿಸಲಾಗುವುದು. 





ಶಾಸನಬದ್ಧ ಪರವಾನಗಿಗಳು 


ಪ್ರವರ್ತಕರುಗಳು ಅವಶ್ಯ ಶಾಸನಬದ್ಧ ಪರವಾನಗಿಗಳನ್ನು ನಿರಾಕ್ಷೇಪಣ ಪತ್ರಗಳನ್ನು 
ಸಂಬಂಧಿಸಿದ ಇಲಾಖೆಗಳು / ಪ್ರಾಧಿಕಾರಗಳಿ೦ದ ಪಡೆಯುವುದು. 





ಸ್ಥಳೀಯ ಜನತೆಗೆ ಉದ್ಯೋಗ 








ಡಾ: ಸರೋಜಿನಿ ಮಹಿಷಿ ವರದಿ ಹಾಗೂ ರಾಜ್ಯದ ಹೊಸ ಕೈಗಾರಿಕಾ ನೀತಿಯಂತೆ 
ಪ್ರವರ್ತಕರುಗಳು ಸ್ಥಳೀಯರಿಗೆ ಯೋಜನೆಗಳಲ್ಲಿ ಉದ್ಯೋಗ ಕಲ್ಪಿಸಿಕೊಡುವುದು. 





ಅ) ಯೋಜನೆ ಪ್ರತಿಪಾದಕರು ಮಳೆನೀರು 


ಕೊಯಿಲು, ತ್ಯಾಜ್ಯ ನೀರು ಪುನರ್ಬಳಕೆ ಹಾಗೂ ನೀರು ಸಂರಕ್ಷಣೆ ಸೌಲಭ್ಯಗಳನ್ನು 


ಅಳವಡಿತಕ್ಕದ್ದು. ಎಲ್ಲೆಲ್ಲಿ ಅವಶ್ಯವೋ ಅಲ್ಲಿ ಶೂನ್ಯ ತ್ಯಾಜ್ಯ ಸೌಲಭ್ಯವನ್ನು ಅಳವಡಿಸತಕ್ಕದ್ದು. 
ಆ) ಹೂಡಿಕೆದಾರರು ಅವಶ್ಯವಾದ ಕಾನೂನಾತ್ಮಕ ಶಾಸನಬದ್ಧ ಒಪ್ಪಿಗೆಗಳನ್ನು ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ 
ಹಾಗೂ ಸಕ್ಷಮ ಪ್ರಾಧಿಕಾರಗಳಿಂದ ನಿರಾಕ್ಷೇಪಣ ಪತ್ರವನ್ನು ಯೋಜನೆ ಅನುಷ್ಠಾನಗೊಳಿಸುವ ಮುನ್ನವೇ ಪಡೆಯತಕ್ಕದ್ದು. 


ಇ) ಯೋಜನೆ ಪ್ರವರ್ತಕರು ಡಾ: ಸರೋಜಿನಿ ಮಹಿಷಿ ವರದಿಯಂತೆ ಹಾಗೂ ರಾಜ್ಯ ಸರ್ಕಾರದ ತತ್ಸಂಬ೦ಧ ನೀತಿಗಳಂತೆ ಸ್ಥಳೀಯ 
ಜನತೆಗೆ ತರಬೇತಿ ಮತ್ತು ಉದ್ಯೋಗ ಒದಗಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಂದು ರೂಪುರೇಷೆಯನ್ನು ರಚಿಸಿ 


ಒದಗಿಸತಕ್ಕದ್ದು. 
ಎ೦ 


ಈ) ಎಲ್ಲೆಲ್ಲಿ ಕೆ.ಐ.ಎ.ಡಿ.ಬಿ. ಮೂಲಕ ಭೂ-ಸ್ವಾಧೀನ ಪ್ರಸ್ತಾಪವಿದೆಯೋ ಅಲ್ಲಿ, ಯೋಜನೆಯ ಪ್ರತಿಪಾದಕರು ಭೂಮಿಯನ್ನು 
ಕಳೆದುಕೊಳ್ಳುವ ಪ್ರತೀ ಕುಟುಂಬದ ಕನಿಷ್ಟ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡತಕ್ಕದ್ದು. 

ಉ) ಎಲ್ಲೆಲ್ಲಿ ಯೋಜನೆಗೆ ಸ್ಥಳೀಯ ಮಾರಾಟಗಾರರಿಗೆ ಉತ್ತೇಜನದ ಅವಕಾಶವಿದೆಯೋ, ಅಲ್ಲಿ ಕಂಪನಿಯು ಮಾರಾಟ ಅಭಿವೃದ್ಧಿ 
ರೂಪುರೇಷೆ ರಚಿಸಿ, ಸ್ಥಳೀಯ ಮಾರಾಟಗಾರರುಗಳನ್ನು (VENDOR) ಉತ್ತೇಜಿಸಿ ಅವಶ್ಯವಾದ ಪರಿಕರಗಳು, ಉಪಕರಣಗಳು ಹಾಗೂ 
ಉಪಜೋಡಣೆಗಳನ್ನು ಈ ಸ್ಥಳೀಯ ಮಾರಾಟಗಾರರುಗಳಿಂದ ಖರೀದಿಸುವುದು. 


ಊ) ಯೋಜನೆಯು ಅನುಮೋದನೆಗೊಂಡ ದಿನಾಂಕದಿಂದ 2 ವರ್ಷಗಳೊಳಗೆ ಅನುಷ್ಠಾನಗೊಳಿಸತಕ್ಕದ್ದು. 


PR. 619 
50.50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿದ್ರಾಮಪ್ಪ ಹ ತಳವಾರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


೧೨೧ 





೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯಃ ಮೆ. ಇನ್‌ಫೋಸಿಸ್‌ ಸಂಸ್ಥೆಯ ಎಲೆಕ್ಟಾನಿಕ್‌ ಸಿಟಿಯ ಹಂ೦ತ-1 ಬೆಂಗಳೂರಿನ 5 ಎಕರೆ ಇನ್‌ಫೋಸಿಸ್‌ 
ಸಂಸ್ಥೆಯ ಜಮೀನಿನಲ್ಲಿ ಮಾಹಿತಿ ತಂತ್ರಜ್ಞಾನ / ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳಿಗೆ, ಸಾಫ್ಟ್‌ವೇರ್‌ 
ತಂತ್ರಜ್ಞಾನ ಪಾರ್ಕ್‌ (STP) ವಿಸ್ತರಣ ಘಟಕವನ್ನು ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 03 ಪಿಆರ್‌ಎ೦ 2014 ದಿ:3.03.2014. 


2. ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ 
KBITS/SWC/7/2015-16/140 ದಿ:11.09.2015. 


3. ದಿನಾಂಕ:29.08.2015ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಉನ್ನತ ಮಟ್ಟದ 
ಸಮಿತಿಯ ಸಭೆಯ ನಡವಳಿಗಳು. 


ಪ್ರಸ್ತಾವನೆ: 
ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯನ್ನು ರಚಿಸಲು ಹಾಗೂ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು 


ಸಂಸ್ಥೆಯನ್ನು ನೋಡೆಲ್‌ ಏಜೆನ್ಸಿಯಾಗಿ ನೇಮಿಸಿ ಬಂಡವಾಳ ಹೂಡಿಕೆ ದಾರರಿಗೆ / ಉದ್ದಿಮೆದಾರರಿಗೆ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಟಾನಗೊಳಿಸಲು 
ಮಾರ್ಗದರ್ಶಿಯಾಗಿ ಸೇವೆಯನ್ನು ಒದಗಿಸಿ ಅನುಕೂಲ ಕಲ್ಪಿಸಿಕೊಡಲು ಮೇಲೆ ಓದಲಾದ (1)ರಲ್ಲಿ ಆದೇಶ ಹೊರಡಿಸಲಾಗಿದೆ. 


2) ದಿನಾಂಕ:29.08.2015 ರಂದು ನಡೆದ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯ ಸಭೆಯಲ್ಲಿ ಮೆ. ಇನ್‌ಫೋಸಿಸ್‌ ಸಂಸ್ಥೆಯ ಎಲೆಕ್ಟಾನಿಕ್‌ 
ಸಿಟಿಯ ಹಂತ-1, ಬೆಂಗಳೂರಿನ 5 ಎಕರೆ ಇನ್‌ಫೋಸಿಸ್‌ ಸಂಸ್ಥೆಯ ಜಮೀನಿನಲ್ಲಿ ಮಾಹಿತಿ ತಂತ್ರಜ್ಞಾನ / ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳಿಗೆ, 
ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ (57೧) ವಿಸ್ತರಣ ಘಟಕವನ್ನು ಸ್ಥಾಪಿಸಲು ಉದ್ದೇಶಿಸಿದ್ದು, ಸದರಿ ಸಂಸ್ಥೆಯವರು ಈ ಕೆಳಕಂಡ ಕೋರಿಕೆಯನ್ನು ರಾಜ್ಯ 
ಉನ್ನತ ಮಟ್ಟದ ಸಮಿತಿಯ ಮುಂದೆ ಸಲ್ಲಿಸಿರುತ್ತಾರೆ ಎ೦ದು ತಿಳಿಸುತ್ತಾ, ಮೆ. ಇನ್‌ಫೋಸಿಸ್‌ ಸಂಸ್ಥೆ, ಬೆಂಗಳೂರು ಇವರ ಸಲ್ಲಿಸಿರುವ ಪ್ರಸ್ತಾವನೆಗೆ ರಾಜ್ಯ 
ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿ ಸಭೆಯ ತೀರ್ಮಾನದಂತೆ ಹಾಗೂ ಅನುಮೋದನೆಯಂತೆ ಸೂಕ್ತ ಸರ್ಕಾರಿ ಆದೇಶವನ್ನು ಹೊರಡಿಸಲು ಮೇಲೆ 
ಓದಲಾದ (2)ರ ಪತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ಸ್‌ 
ರವರು ಕೋರಿರುತ್ತಾರೆ. 























ಹಿನ್ನೆಲೆ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿ 
ಉತ್ಪನ್ನ / ಚಟುವಟಿಕೆ ಮಾಹಿತಿ ತಂತ್ರಜ್ಞಾನ / ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸೇವೆಗಳ ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ 
(5178) ವಿಸ್ತರಣ ಘಟಕಕ್ಕೆ ಎಲೆಕ್ಟ್ರಾನಿಕ್‌ ಸಿಟಿ, ಹ೦ತ-1, ಬೆಂಗಳೂರು ಇಲ್ಲಿ ಹೊಸ ಕಟ್ಟಡದ ನಿರ್ಮಾಣ. 
ಭೂಮಿಯ ಅಳತೆ 5 ಎಕರೆ ಸ್ವಂತ ಜಮೀನು. 
ಸ್ಥಳ ಎಲೆಕ್ಟ್ರಾನಿಕ್‌ ಸಿಟಿ, ಹ೦ತ-1, ಹೊಸೂರು ರಸ್ತೆ ಬೆಂಗಳೂರು-560100. 
ಹಣ ಹೂಡಿಕೆ ರೂ.1079 ಕೋಟಿಗಳು. 
ಉದ್ಯೋಗ 15000 ಜನ. 
ಪ್ರವರ್ತಕರು ಮೆ. ಇನ್‌ಫೋಸಿಸ್‌ ಲಿಮಿಟೆಡ್‌ ಕಂಪನಿ. 














3) ಮೇಲೆ (3)ರಲ್ಲಿ ಓದಲಾದ ರಾಜ್ಯ ಉನ್ನತ ಮಟ್ಟದ ಸಮಿತಿಯ ತೀರ್ಮಾನದಂತೆ ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ 
ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 19 ಎಂಡಿಎ 2015 (3) ಬೆ೦ಗಳೂರು, ದಿನಾಂಕ:29-09-2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ. ಇನ್‌ಫೋಸಿಸ್‌ ಸಂಸ್ಥೆಯ ಎಲೆಕ್ಟಾನಿಕ್‌ ಸಿಟಿಯ ಹಂತ-1, ಬೆಂಗಳೂರಿನ 5 ಎಕರೆ 


ಮಂ [5 


ಇನ್‌ಫೋಸಿಸ್‌ ಸಂಸ್ಥೆಯ ಜಮೀನಿನಲ್ಲಿ ಮಾಹಿತಿ ತಂತ್ರಜ್ಞಾನ / ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳಿಗೆ, ಸಾಫ್ಟ್‌ವೇರ್‌ ತಂತ್ರಜ್ಞಾನ ಪಾರ್ಕ್‌ (STP) 


€ 
ವಿಸ್ತರಣ ಘಟಕವನ್ನು ಸ್ಥಾಪಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 

















ವಿಷಯಗಳು ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯ ನಿರ್ಧಾರ 

ಭೂ ಅವಶ್ಯಕತೆ ಕಟ್ಟಡ ಜಾಗವಾಗಿ 25,00,000 ಚ.ಮೀಟರ್‌ಗಳನ್ನು ಎಲೆಕ್ಟ್ರಾನಿಕ್‌ ಸಿಟಿಯಲ್ಲಿನ 5 ಎಕರೆಯ 
ಸ್ವಂತ ಜಮೀನಿನಲ್ಲಿ ನಿರ್ಮಿಸುವುದು. 

ನೀರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ (80/5858) ಮೂಲಕ 10 
ಲಕ್ಷ ಲೀಟರ್‌. 

(NY 
ವಿದ್ಯುಚ್ಛಕ್ತಿ 10,000 ಕೆವಿಎ ಅನ್ನು ಬೆಸ್ಕಾಂ ಮೂಲಕ ಪಡೆಯುವುದು. 
ಮಾಲಿನ್ಯ ನಿಯಂತ್ರಣ ಒಪ್ಪಿಗೆ ಪ್ರವರ್ತಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಗಿಯನ್ನು 


ಪಡೆಯಬೇಕಾಗಿರುತ್ತದೆ. ಅಂತೆಯೇ ಅವಶ್ಯಕವಾಗಿದ್ದಲ್ಲಿ ಅರಣ್ಯ ಹಾಗೂ ನಿಸರ್ಗ 

ಮಂತ್ರಾಲಯದಿಂದ ಅಥವಾ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದ ಪರಿಸರ 

ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ "ಪರಿಸರ ಒಪ್ಪಿಗೆ" (ಇ.ಸಿ) ಪಡೆದುಕೊಳ್ಳಲು 
ಮು ಮು ಬ 


ಸೂಚಿಸಲಾಗಿದೆ. 























ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೨೩ 
ಪ್ರೋತ್ಸಾಹಕಗಳು ಹಾಗೂ ರಿಯಾಯಿತಿಗಳು ರಾಜ್ಯದ ಐಟಿ (ಐ4) ನೀತಿಯಂತೆ, ಯೋಜನೆಯನ್ನು ಬೃಹತ್‌ ಯೋಜನೆ ಎಂದು 
ವರ್ಗೀಕರಿಸತಕ್ಕದ್ದು. 
ಶಾಸನಬದ್ಧ ಪರವಾನಗಿಗಳು ಪ್ರವರ್ತಕರುಗಳು ಅವಶ್ಯ ಶಾಸನಬದ್ಧ ಪರವಾನಗಿಗಳನ್ನು ನಿರಾಕ್ಷೇಪಣ ಪತ್ರಗಳನ್ನು 
ಸಂಬಂಧಿಸಿದ ಇಲಾಖೆಗಳು / ಪ್ರಾಧಿಕಾರಗಳಿಂದ ಪಡೆಯುವುದು 
ಸ್ಥಳೀಯ ಜನತೆಗೆ ಉದ್ಯೋಗ ಡಾ: ಸರೋಜಿನಿ ಮಹಿಷಿ ವರದಿ ಹಾಗೂ ರಾಜ್ಯದ ಹೊಸ ಕೈಗಾರಿಕಾ ನೀತಿಯಂತೆ 
ಪ್ರವರ್ತಕರುಗಳು ಸ್ಥಳೀಯರಿಗೆ ಯೋಜನೆಗಳಲ್ಲಿ ಉದ್ಯೋಗ ಕಲ್ಪಿಸಿಕೊಡುವುದು. 














ಅ) ಯೋಜನೆ ಪ್ರತಿಪಾದಕರು ಮಳೆನೀರು ಕೊಯಿಲು, ತ್ಯಾಜ್ಯ ನೀರು ಪುನರ್ಬಳಕೆ ಹಾಗೂ ನೀರು ಸಂರಕ್ಷಣೆ ಸೌಲಭ್ಯಗಳನ್ನು 
ಅಳವಡಿತಕ್ಕದ್ದು. ಎಲ್ಲೆಲ್ಲಿ ಅವಶ್ಯವೋ ಅಲ್ಲಿ ಶೂನ್ಯ ತ್ಕಾಜ್ಯ ಸೌಲಭ್ಯವನ್ನು ಅಳವಡಿಸತಕ್ಕದ್ದು. 

ಆ) ಹೂಡಿಕೆದಾರರು ಅವಶ್ಯವಾದ ಕಾನೂನಾತ್ಮಕ ಶಾಸನಬದ್ಧ ಒಪ್ಪಿಗೆಗಳನ್ನು ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ 
ಹಾಗೂ ಸಕ್ಷಮ ಪ್ರಾಧಿಕಾರಗಳಿಂದ ನಿರಾಕ್ಷೇಪಣ ಪತ್ರವನ್ನು ಯೋಜನೆ ಅನುಷ್ಠಾನಗೊಳಿಸುವ ಮುನ್ನವೇ ಪಡೆಯತಕ್ಕದ್ದು. 


ಇ) ಯೋಜನೆ ಪ್ರವರ್ತಕರು ಡಾ: ಸರೋಜಿನಿ ಮಹಿಷಿ ವರದಿಯಂತೆ ಹಾಗೂ ರಾಜ್ಯ ಸರ್ಕಾರದ ತತ್ಸಂಬ೦ಧ ನೀತಿಗಳಂತೆ ಸ್ಥಳೀಯ 
ಜನತೆಗೆ ತರಬೇತಿ ಮತ್ತು ಉದ್ಯೋಗ ಒದಗಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಂದು ರೂಪುರೇಷೆಯನ್ನು ರಚಿಸಿ 


ಒದಗಿಸತಕ್ಕದ್ದು. 
ಲಂ 


ಈ) ಎಲ್ಲೆಲ್ಲಿ ಕೆ.ಐ.ಎ.ಡಿ.ಬಿ. ಮೂಲಕ ಭೂ-ಸ್ವಾಧೀನ ಪ್ರಸ್ತಾಪವಿದೆಯೋ ಅಲ್ಲಿ, ಯೋಜನೆಯ ಪ್ರತಿಪಾದಕರು ಭೂಮಿಯನ್ನು 
ಕಳೆದುಕೊಳ್ಳುವ ಪ್ರತೀ ಕುಟುಂಬದ ಕನಿಷ್ಟ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡತಕ್ಕದ್ದು. 


ಉ) ಎಲ್ಲೆಲ್ಲಿ ಯೋಜನೆಗೆ ಸ್ಥಳೀಯ ಮಾರಾಟಗಾರರಿಗೆ ಉತ್ತೇಜನದ ಅವಕಾಶವಿದೆಯೋ, ಅಲ್ಲಿ ಕಂಪನಿಯು ಮಾರಾಟ ಅಭಿವೃದ್ಧಿ 
ರೂಪುರೇಷೆ ರಚಿಸಿ, ಸ್ಥಳೀಯ ಮಾರಾಟಗಾರರುಗಳನ್ನು (VENDOR) ಉತ್ತೇಜಿಸಿ ಅವಶ್ಯವಾದ ಪರಿಕರಗಳು, ಉಪಕರಣಗಳು ಹಾಗೂ 
ಉಪಜೋಡಣೆಗಳನ್ನು ಈ ಸ್ಥಳೀಯ ಮಾರಾಟಗಾರರುಗಳಿಂದ ಖರೀದಿಸುವುದು. 


ಊ) ಯೋಜನೆಯು ಅನುಮೋದನೆಗೊಂಡ ದಿನಾಂಕದಿ೦ದ 2 ವರ್ಷಗಳೊಳಗೆ ಅನುಷ್ಠಾನಗೊಳಿಸತಕ್ಕದ್ದು. 


PR. 621 
50.50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿದ್ರಾಮಪ್ಪ ಹ ತಳವಾರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಇಂಧನ ಸಚಿವಾಲಯ 


ವಿಷಯಃ 2015-16ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನ ಹಾಗೂ 2011-12ನೇ ಸಾಲಿನ 
ಹೆಚ್ಚುವರಿ ಸಹಾಯಧನ ಮತ್ತು 2014-15ನೇ ಸಾಲಿನ ಬಾಕಿ ಸಹಾಯಧನ ಹಾಗೂ ಭಾಗ್ಯಜ್ಯೊತಿ / ಕುಟೀರಜ್ಯೋತಿ 
ಬಾಕಿ ಮನ್ನಾ ಬಾಬ್ತು ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. 


ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 145 ಪಿಎಸ್‌ಆರ್‌ 2004 ದಿನಾಂಕ 15.03.2005. 


2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008 ದಿನಾಂಕ 04.09.2008. 
3. 
4 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 34 ಪಿಎಸ್‌ಆರ್‌ 2013 ದಿನಾಂಕ 17.05.2013. 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 6 ಪಿಎಸ್‌ಆರ್‌ 2015 ದಿನಾಂಕ 29.04.2015, 18.05.2015, 
01.06.2015(TA), 04.06.2015 ಮತ್ತು 01.07.2015. 


ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 6 ಪಿಎಸ್‌ಆರ್‌ 2015/4 ದಿನಾಂಕ:22.06.2015(7A) ಮತ್ತು 
21.07.2015(TA). 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 34 ಪಿಎಸ್‌ಆರ್‌ 2015 ದಿನಾಂಕ 22.06.2015. 


ಮೇಲಿನ ಕ್ರಮಾಂಕ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 'ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್‌ ಒದಗಿಸಲು (ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 


ಮೇಲಿನ ಕ್ರಮಾಂಕ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 
ಆದೇಶದವರೆಗೆ ದಿನಾ೦ಕ:01-08-2008ರಿ೦ದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 


ಮೇಲಿನ ಕ್ರಮಾಂಕ-3ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ 13.05.2013ಕ್ಕೆ ಬಾಕಿ ಇದ್ದ ಭಾಗ್ಯಜ್ಯೋತಿ / 
ಕುಟೀರಜ್ಯೋತಿ ಸ್ಥಾವರಗಳ ದಂಡ ಸಹಿತ ವಿದ್ಯುತ್‌ ಬಾಕಿ ಶುಲ್ಕ ರೂ 319.61 ಕೋಟಿಗಳನ್ನು ಮನ್ನಾ ಮಾಡಲಾಗಿದೆ. ಇದರಲ್ಲಿ 2014-15ನೇ 


೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 





ಸಾಲಿನಲ್ಲಿ ರೂ 213.07 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 2015-16ನೇ ಸಾಲಿಗೆ ರೂ. 106.54 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಇದರಲ್ಲಿ ಮೇಲೆ ಕ್ರಮಾಂಕ-(4)ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ರೂ. 35.52 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಬಾಕಿ ಉಳಿದಿರುವ 
ರೂ. 71.02 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 


ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015-16ನೇ ಸಾಲಿಗೆ ರೂ 7197.16 ಕೋಟಿಗಳ ಸಹಾಯಧನವನ್ನು 
ನಿಗದಿಪಡಿಸಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ-(4), (5) ಮತ್ತು (6)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 2015-16ನೇ ಸಾಲಿನ 
ಜುಲೈ 2015ರವರೆಗೆ ಸಹಾಯಧನ ರೂ. 2,001.56 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 


ಆಯೋಗದ ದರ ಆದೇಶ 2013ರಲ್ಲಿ 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ರೂ. 443.49 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ-(4)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ರೂ. 21.40 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನು ರೂ. 422.09 
ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 


2014-15ನೇ ಸಾಲಿನ ಬಾಕಿ ಸಹಾಯಧನ ರೂ. 408.56 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಇದರಲ್ಲಿ ಮೇಲೆ ಓದಲಾದ 
ಕ್ರಮಾಂಕ-(4)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ರೂ. 42.64 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದು, ಇನ್ನು ರೂ. 365.92 ಕೋಟಿಗಳ ಬಾಕಿ 
ಬಿಡುಗಡೆ ಮಾಡಬೇಕಾಗಿದೆ. 


2015-16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ರೂ 7197.16 ಕೋಟಿಗಳ ಸಹಾಯಧನದ ಬಾಬ್ತು ಪ್ರತಿ ಮಾಹೆಯಾನ ರೂ 375.00 
ಕೋಟಿಗಳನ್ನು, 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014-15ನೇ ಸಾಲಿನ ಬಾಕಿ ಸಹಾಯಧನದ ಬಾಬ್ತು ಪ್ರತಿ ಮಾಹೆಯಾನ 
ರೂ 16.01 ಕೋಟಿಗಳನ್ನು ಮತ್ತು ಭಾಗ್ಯಜ್ಯೋತಿ/ಕುಟರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಪ್ರತಿ ಮಾಹೆಯಾನ ರೂ 8.88 ಕೋಟಿಗಳನ್ನು ಬಿಡುಗಡೆ 
ಮಾಡಲು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆಎಫ್‌ಡಿ 996 ವೆಚ್ಚ-1/2015 ದಿನಾಂಕ 28.07.2015ರಲ್ಲಿ ಸಹಮತಿ ನೀಡಿದೆ. 


ವಿದ್ಯುತ್‌ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ 2015-16ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ-7ರ ಪುಟ 
ಸಂಖ್ಯೆ-78ರಲ್ಲಿ ಲೆಕ್ಕಶೀರ್ಷಿಕೆ "2801-80-101-1-04-106 ಸಹಾಯಧನ (ಯೋಜನೇತರ)"ದ ಅಡಿಯಲ್ಲಿ ರೂ.7498.00 ಕೋಟಿಗಳನ್ನು 
ಒದಗಿಸಲಾಗಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ-(4). (5) ಮತ್ತು (6)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ಒಟ್ಟು ರೂ. 2,001.56 ಕೋಟಿಗಳನ್ನು 
ಬಿಡುಗಡೆ ಮಾಡಿದೆ. ವಿವರ ಈ ಕೆಳಕ೦ಡಂತಿದೆ. 




















ರೂ ಕೋಟಿಗಳು 
2015-16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ರೂ 7197.16 ಕೋಟಿಗಳಲ್ಲಿ ನಗದು 
ರೂಪವಾಗಿ ನೀರಾವರಿ ಪಂಪುಸೆಟ್ಟು, ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್‌ 1,600.00 
ಸರಬರಾಜಿಗಾಗಿ ಸಹಾಯಧನದ ಬಾಬ್ದು 
2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನದ ಹಾಗೂ 2014-15ನೇ ಸಾಲಿನ ಸಹಾಯಧನ ಬಾಬ್ತು. 64.04 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು. 35.52 
ತ್ರಿಪಕ್ಷೀಯ ಹೊಂದಾಣಿಕೆ - ಏಪ್ರಿಲ್‌ 2015ರಿಂದ ಜೂನ್‌ 2015ರ ಮಾಹೆಯವರೆಗೆ ವಿದ್ಯುತ್‌ ತೆರಿಗೆ ಜೆ 
ವಸೂಲಿ ಮತ್ತು ರಾಜಧನ ಬಾಬ್ತು 
ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್‌ ಬಿಲ್ಲಿನ ಬಾಬನ್ನು ಬೆಂಗಳೂರು ವಿದ್ಯುತ್‌ 1. 
ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. ೆ 
ಜುಲೈ-2015ರವರೆಗೆ ಬಿಡುಗಡೆ ಮಾಡಿರುವ ಒಟ್ಟು ಮೊತ್ತ 2,001.56 














ಆಗಸ್ಟ್‌ 2015ರ ಮಾಹೆಗೆ ಸಹಾಯಧನ, ಬಾಕಿ ಹಾಗೂ ಹೆಚ್ಚುವರಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು 
ಮರುಪಾವತಿ ಮೊತ್ತಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಲು ಪಸ್ತಾಪಿಸಿದೆ. 














ರೂ ಕೋಟಿಗಳು 
2015-16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ರೂ 7197.16 ಕೋಟಿಗಳ ಸಹಾಯಧನದ ಬಾಬ್ತು ಸ 
ಪ್ರತಿ ಮಾಹೆಯಾನ 
2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನದ ಬಾಬ್ತು ಪ್ರತಿ ಮಾಹೆಯಾನ 16.01 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಪ್ರತಿ ಮಾಹೆಯಾನ 8.88 
ಆಗಸ್ಟ್‌ 2015ರ ಮಾಹೆಗೆ ಒಟ್ಟು ಬಿಡುಗಡೆ 399.89 














ಅದರಂತೆ ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 6 ಪಿಎಸ್‌ಆರ್‌ 2015, ಬೆಂಗಳೂರು, ದಿನಾಂಕ 03.08.2015 
ಸರ್ಕಾರವು ಭಾಗ್ಯಜ್ಯೋತಿ 1 ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುತ್ತಿರುವುದಕ್ಕಾಗಿ 2015-16ನೇ ಸಾಲಿನ ಆಗಸ್ಟ್‌ 2015ರ ಮಾಹೆಗೆ ರೂ. 375.00 ಕೋಟಿಗಳ (ರೂ. ಮುನ್ನೂರ ಎಪ್ಪತ್ತೈದು 
ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801-80-101-1-04-106” (ಸಹಾಯಧನ) 
(ಯೋಜನೇತರ)ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ 


೧೨೫ 

































































ರೂ. ಕೋಟಿಗಳಲ್ಲಿ 
ವಿದ್ಯುತ್‌ ಸರಬರಾಜು 10ಹೆಚ್‌ಪಿ ವರೆಗಿನ ನೀರಾವರಿ ಭಾಗ್ಯ ಜ್ಯೋತಿ/ ಕುಟೀರ 2015-16ರ ಆಗಸ್ಟ್‌ 
ಕಂಪನಿಗಳು ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಜ್ಯೋತಿ ಸ್ಥಾವರಗಳಿಗೆ ಮಾಹೆಗೆ ಬಿಡುಗಡೆ 
ಬೆಎಕಂ 26.00 1.00 27.00 
ಮವಿಕಂ 25.00 1.00 26.00 
ಹುವಿಕಂ 153.00 2.00 155.00 
ಗುವಿಕಂ 87.00 2.00 89.00 
ಚಾವಿಸನಿನಿ 71.00 1.00 72.00 
ಹು.ಗ್ರಾ.ಸ.ಸಂ 6.00 0.00 6.00 
ಒಟ್ಟು 368.00 7.00 375.00 
2 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಬ್ದು ರೂ 16.01 ಕೋಟಿಗಳನ್ನು ಆಗಸ್ಟ್‌ 2015ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ 
ಆದೇಶಿಸಿದೆ. 
ರೂ ಕೋಟಿಗಳಲ್ಲಿ 
ವಿಸಕಂಗಳು 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಬ್ತು 
ಬೆವಿಕಂ 1.00 
ಮವಿಕಂ 1.00 
ಹುವಿಕಂ 0.00 
ಗುವಿಕಂ 6.91 
ಚಾವಿಸನಿನಿ 7.10 
ಒಟ್ಟು 16.01 


3. ಭಾಗ್ಯಜ್ಯೋತಿ/ಕುಟೀರಜ್ಯೋತಿ 
ಆದೇಶಿಸಿದೆ. 














ಬಾಕಿ ಮನ್ನಾ ಬಾಬ್ತು ರೂ 8.88 


ರೂ ಕೋಟಗಳಲ್ಲಿ 





























ವಿಸಕಂಗಳು ಒಟ್ಟು 

ಬೆವಿಕಂ 2.50 
ಮವಿಕಂ 1.00 
ಹುವಿಕಂ 2.00 
ಗುವಿಕಂ 0.50 
ಚಾವಿಸನಿನಿ 2.88 
ಒಟ್ಟು 8.88 








ಕೋಟಿಗಳನ್ನು ಆಗಸ್ಟ್‌ 2015ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ 


4. ಮೇಲಿನ ಆದೇಶ ಭಾಗದ ಕಂಡಿಕೆ 1, 2 ಮತ್ತು 3ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನ, ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಮತ್ತು 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಸಹಾಯಧನವನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 









































ರೂ ಕೋಟಿಗಳಲ್ಲಿ 
ಆಗಸ್ಟ್‌ 2015ರ ಮಾಹೆಗೆ ಸಹಾಯಧನ ಆಗಸ್ಟ್‌ 2015ರ ಮಾಹೆಗೆ ಭಾ.ಜ್ಯೋ/ಕು.ಜ್ಯೋ 
ವಿದ್ಯುತ್‌ ವಿಸಕಂಗಳ 
ಬಿಡುಗಡೆ 2011-12ನೇ ಸಾಲಿನ ಬಾಕಿ ಮನ್ನಾ ಬಾಬ್ತು ವಿಸಕಂ 
ಸರಬರಾಜು ಪರವಾಗಿ ಒಟ್ಟು 
ವಿಸಕಂಗಳ ಪರವಾಗಿ ಹೆಚ್ಚುವರಿ ಸಹಾಯಧನ ಬಾಬ್ತು ಆಗಸ್ಟ್‌ 2015 ರ ಗಳಿಗೆ 
ಕಂಪನಿಗಳು ವಿಸಕಂಗಳಿಗೆ ಒಟು ಕವಿನಿನಿಗೆ 
ಕವಿನಿನಿಗೆ ಬ ವಿಸಕಂಗಳಿಗೆ ಬಿಡುಗಡೆ ಮಾಹೆಗೆ 
ಬೆಎಿಕಂ 27.00 0.00 27.00 * 1.00 *2.50 30.50 0.00 30.50 
ಮವಿಕಂ 26.00 0.00 26.00 * 1.00 * 1.00 28.00 0.00 28.00 
ಹುವಿಕಂ 107.00 48.00 155.00 0.00 2.00 107.00 50.00 157.00 























೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 
ಗುವಿಕಂ 74.00 15.00 89.00 6.91 0.50 74.00 22.41 96.41 
ಚಾವಿಸನಿನಿ 60.50 11.50 72.00 7.10 2.88 60.50 21.48 81.98 

ಹು.ಗ್ರಾಸ.ಸಂ 0.00 6.00 6.00 0.00 0.00 0.00 6.00 6.00 
ಟ್ಟು 294.50 80.50 375.00 16.01 8.88 300.00 99.89 399.89 



































* ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು ಮಂಗಳೂರು ವಿದ್ಧುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ ಸಹಾಯಧನ 


10. 


11, 


12. 


ಹಾಗೂ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಮೊತ್ತವನ್ನು ಈ ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ 
ಮಾಡಿ ಆದೇಶಿಸಿದೆ. 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯಿಂದ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ ರೂ. 107.00 ಕೋಟಿಗಳಲ್ಲಿ 
ರೂ. 22.00 ಕೋಟಿಗಳನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಎನರ್ಜಿ ಬ್ಯಾಲೆನ್ಸಿಂಗ್‌ ಹೊಂದಾಣಿಕೆ (Energy Balancing 
Adjustment) ಮೊತ್ತಕ್ಕೆ ಸರಿಹೊಂದಿಸಿ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ 
ವಿದ್ಯುತ್‌ ಖರೀದಿ ವೆಚ್ಚಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ ರೂ 6.00 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು 
ಕಂಪನಿಯಿಂದ ಖರೀದಿ ಮಾಡಿರುವ ವಿದ್ಯುತ್‌ ವೆಚ್ಚದ ಬಾಬ್ತು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ಬಿಡುಗಡೆ 
ಮಾಡಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ರೂ 300.00 ಕೋಟಿಗಳನ್ನು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ 56.00 ಕೋಟಿಗಳನ್ನು, 
ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ 22.41 ಕೋಟಿಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ 
ರೂ 21.48 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪಕಾರ್ಯದರ್ಶಿ. ಇಂಧನ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಅನುಸರಣ ವರದಿ 
ಮತ್ತು ಬಳಕೆಯ ಪ್ರಮಾಣ ಪತ್ರ (tization ೦6110819) ಸಲ್ಲಿಸತಕ್ಕದ್ದು. 
ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳ ವಿದ್ಯುತ್‌ ಖರೀದಿ-ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 
ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್‌ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯಶಕ್ರಿಯಾ ಯೋಜನೆಯೊಂದನ್ನು 
ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್‌ ಖರೀದಿ ಬಾಕಿಯನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 
10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ 
ಬೇಡಿಕೆಗಳನ್ನು, ವಿಸಕಂಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಿಜ್ಯೋತಿ ಮನ್ನಾ 
ಮಾಡಿರುವ ಮೊತ್ತದ ಬಗ್ಗೆ ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗೂ ಲೆಕ್ಕ ಪರಿಶೋಧನಾ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆಎಫ್‌ಡಿ 996 ವೆಚ್ಚ-1/2015 ದಿನಾಂಕ 28.07.2015ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎ.ಎ. ಚಪ್ಪರಬಂದ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 


PR. 625 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯಃ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟಸ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆಃ 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಇ 14 ಪಿಎಸ್‌ಆರ್‌ 2002 ದಿನಾಂಕ 31.05.2002. 
2. ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 15 ಪಿಎಸ್‌ಆರ್‌ 2002 ದಿನಾಂಕ 19.12.2002. 
3. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 2 ಟಿಎಫ್‌ಪಿ 2015 ದಿನಾಂಕ: 09.04.2015. 
4 


ಸರ್ಕಾರ ಆದೇಶ ಸಂಖ್ಯೆ ಇಎನ್‌ 9 ಪಿಎಸ್‌ಆರ್‌ 2015 ದಿನಾಂಕ: 02.05.2015, 18.05.2015, 04.06.2015 
ಮತ್ತು 06.07.2015 


5. ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ ಪತ್ರ ಸಂಖ್ಯೆ ಕೆಇಪಿಜಿಟಿ/ಪಿ14/2015-16/400-04 ದಿನಾ೦ಕ: 01.08.2015. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೨೭ 





ಪ್ರಸ್ತಾವನೆ: 


PR. 626 


ಪ್ರಸ್ತಾವ 


ನೆ: 


ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ (ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದ (ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್‌ ಸರಬರಾಜು ಕಂಪನಿಗಳ 
ವರ್ಗಾವಣೆ) ನಿಯಮಗಳು, 2002, ನಿಯಮ 4(13)1) ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ 
ದಿನಾಂಕದ ಜಾರಿಗೆ ಮೊದಲು ಮತ್ತು ಕರ್ನಾಟಕ ವಿದ್ಯುತ್‌ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ (ಕವಿಪ್ರನಿನಿ) 
ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯು ಸಲ್ಲಿಸಿದ ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೇ ಸಿಬ್ಬಂದಿ 
ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ ರಾಜ್ಯ ಸರ್ಕಾರವು ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್‌ ಸರಬರಾಜು ಕಂಪನಿಯದಲ್ಲ ಮತ್ತು 
ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ ವರ್ಗಾವಣೆ ಜಾರಿಯಾದ ಆಯಾಯ ದಿನಾಂಕದಲ್ಲಿದ್ದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ 
ಸರ್ಕಾರವು ಹೊಣೆಯಾಗಿರುವುದೇ ಹೊರತು ವಿದ್ಯುತ್‌ ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 

ಮೇಲೆ(2) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ. ಕವಿಪ್ರನಿನಿ ಪಿ೦ಚಣಿ ಮತ್ತು ಗ್ರಾಚ್ಯುಟಿ ಟಸ್ಟ್‌ನ್ನು, “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ 
ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು” ಮರುನಾಮಕರಣ ಮಾಡಿ, ೩8/85/0೬ 60 ಪದ್ಧತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ನೌಕರರ 
ನಿವೃತ್ತಿ ಸೌಲಭ್ಯಗಳನ್ನು (Terminal Bnet) ಪಾವತಿಸಲು ಒಪ್ಪಿಗೆ ನೀಡಿದೆ. 


2015-16ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟಸ್ಟ್‌ಗಳಿಗೆ ಪಿ೦ಚಣಿ ವಂತಿಗೆಗಾಗಿ 
“2801-80-101-1-13-106 (ಯೋಜನೇತರ)? ಲೆಕ್ಕಶೀರ್ಷಿಕೆಯಡಿ 550.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ. ಇದರಲ್ಲಿ ರೂ.182.00 
ಕೋಟಿಗಳನ್ನು ಮೇಲೆ (4)ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. 


ಮೇಲೆ (5)ರಲ್ಲಿ ಓದಲಾದ ಕವಿಪ್ರನಿನಿ ಮತ್ತು ವಿಸಕ೦ಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ನ ಪತ್ರದಲ್ಲಿ ಆಗಸ್ಟ್‌ 2015ರ ಮಾಹೆಗೆ ರೂ. 74.00 
ಕೋಟಿಗಳನ್ನು ಆಗಸ್ಟ್‌ 2015ರ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 


ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2015-16ನೇ ಸಾಲಿನ ಆಗಸ್ಟ್‌ 
2015ರ ಮಾಹೆಗೆ ಲೆಕ್ಕಶೀರ್ಷಿಕೆ "2801-80-101-1-13-106” ಸಹಾಯಧನ (ಯೋಜನೇತರ) ಅಡಿಯಲ್ಲಿ ರೂ. 46.00 ಕೋಟಿಗಳ ಅನುದಾನ 
ಬಿಡುಗಡೆ ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 9 ಪಿಎಸ್‌ಆರ್‌ 2015, ಬೆಂಗಳೂರು, ದಿನಾಂಕ: 05.08.2015. 


ಸರ್ಕಾರವು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2015-16ನೇ ಸಾಲಿನ 
ಆಗಸ್ಟ್‌ 2015ರ ಮಾಹೆಗೆ ಲೆಕ್ಕಶೀರ್ಷಿಕೆ "2801-80-101-1-13-106” ಸಹಾಯಧನ (ಯೋಜನೇತರ)ದ ಅಡಿಯಲ್ಲಿ ಸ, 46.00 ಕೋಟ 
(ನಲವತ್ತಾರು ಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆಯವರ ಮೇಲು ರುಜುವನ್ನು ಸ್ವೀಕೃತ 
ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟಸ್ಟ್‌ಗೆ” ಬಿಡುಗಡೆ ಮಾಡಿರುವ 
ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ (158107 ೦6ಗ10809)ನ್ನು ಸಲ್ಲಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 02 ಟಿಎಫ್‌ಪಿ 2015 ಬೆಂಗಳೂರು ದಿನಾಂಕ: 09.04.2015ರಲ್ಲಿ ಇಲಾಖಾ 
ಮುಖ್ಯಸ್ಥರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಇಂಧನ ಇಲಾಖೆ 
ಇಂಧನ ಸಚಿವಾಲಯ 


ವಿಷಯಃ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ 2015-16ರ ಹಣಕಾಸು ವರ್ಷದ ದ್ವಿತೀಯ ತ್ರೈಮಾಸಿಕಕ್ಕೆ 
ಸಹಾಯಾನುದಾನದ ಹಣ ಬಿಡುಗಡೆ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 8 ಪಿಎಸ್‌ಆರ್‌ 2015 ದಿನಾಂಕ: 16.06.2015 
2. ಕವಿನಿ ಆಯೋಗದ ಪತ್ರ ಸಂಖ್ಯೆ ನಂ ಎಫ್‌/15/ಎಒ/ಕೆಇಆರ್‌ಸಿ/596 ದಿನಾಂಕ: 17.07.2015 


2015-16ನೇ ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಸಹಾಯಾನುದಾನ ಒದಗಿಸುವ ಸಲುವಾಗಿ ರೂ.312.00 
ಲಕ್ಷಗಳ ಅನುದಾನವನ್ನು ನಿಗಧಿಪಡಿಸಲಾಗಿದೆ. ಇದರಲ್ಲಿ ರೂ 78.00 ಲಕ್ಷಗಳನ್ನು ಮೇಲೆ ಓದಲಾದ ಕ್ರಮಸಂಖ್ಯೆ 1ರ ಆದೇಶದಲ್ಲಿ ಈಗಾಗಲೇ 
ಬಿಡುಗಡೆ ಮಾಡಲಾಗಿದೆ. 


ಈ ಸಹಾಯಾನುದಾನವನ್ನು ಸರ್ಕಾರಿ ಆದೇಶ ಸಂಖ್ಯೆ; ಎಫ್‌ಡಿ 02 ಟಿಎಫ್‌ಪಿ 2015 ದಿನಾಂಕ: 09.04.2015ರಲ್ಲಿ ಆಡಳಿತ ಇಲಾಖೆಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. 





೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 
3. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚಗಳ ಸಲುವಾಗಿ 2015-16ನೇ ಸಾಲಿಗೆ ಆಯವ್ಯಯದಲ್ಲಿ 
ಒದಗಿಸಿರುವ ಅನುದಾನದಲ್ಲಿ ದ್ವಿತೀಯ ಮೂರು ತಿಂಗಳ ಅವಧಿಗೆ ಸಹಾಯಾನುದಾನ ಳೆ. 78.00 ಲಕ್ಷಗಳನ್ನು ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣಾ ಆಯೋಗಕ್ಕೆ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ-2ರ ಪತ್ರದಲ್ಲಿ ಕಾರ್ಯದರ್ಶಿ, ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣ ಆಯೋಗದವರು ಕೋರಿರುತ್ತಾರೆ. ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 8 ಪಿಎಸ್‌ಆರ್‌ 2015, ಬೆಂಗಳೂರು, ದಿನಾಂಕ: 24.08.2015. 

1. ಸರ್ಕಾರವು, 2015-16ನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚಗಳ 
ಸಲುವಾಗಿ ಲೆಕ್ಕ ಶೀರ್ಷಿಕೆ "2801-80-101-1-07-101 ಸಹಾಯಾನುದಾನ (ಯೋಜನೇತರ)" ಯಡಿ ಒದಗಿಸಿರುವ ಅನುದಾನದಲ್ಲಿ ದ್ವಿತೀಯ 
ಕಂತಿನ *.78.00 ಲಕ್ಷಗಳನ್ನು (ಎಪ್ಪತ್ತೆಂಟು ಲಕ್ಷ ಸಗಳು ಮಾತ್ರ) ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ ಮಾಡಿ 
ಆದೇಶಿಸಿದೆ. 

2. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರ ಮೇಲು ರುಜುವನ್ನು “8/665 
ಣ6೦6॥!' ನಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಅನುಸರಣ ವರದಿ ಮತ್ತು 
ಬಳಕೆಯ ಪ್ರಮಾಣ ಪತ್ರ (tization ೦6110819) ಸಲ್ಲಿಸತಕ್ಕದ್ದು. 

3. ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ; ಎಫ್‌ಡಿ 02 ಟಿಎಫ್‌ಪಿ 2015, ದಿನಾಂಕ: 09.04.2015ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಈ ಆದೇಶವನ್ನು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 627 ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 
ವಿಷಯಃ 2015-16ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ತ್ರಿಪಕ್ಷೀಯ 
ಹೊಂದಾಣಿಕೆಯ (Tripartite Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008, ದಿನಾ೦ಕ 04.09.2008. 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 34 ಪಿಎಸ್‌ಆರ್‌ 2013. ದಿನಾಂಕ 17.05.2013. 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 6 ಪಿಎಸ್‌ಆರ್‌ 2015, ದಿನಾಂಕ 29.04.2015, 18.05.2015, 
01.06.2015(TA), 04.06.2015, 01.07.2015 ಮತ್ತು 03.08.2015. 
4. ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 6 ಪಿಎಸ್‌ಆರ್‌ 2015/ಪಿ4 ದಿನಾಂಕ: 22.06.2015(TA) ಮತ್ತು 
21.07.2015(TA). 
5. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 34 ಪಿಎಸ್‌ಆರ್‌ 2015, ದಿನಾಂಕ 22.06.2015. 
ಪ್ರಸ್ತಾವನೆ: 


ಮೇಲಿನ ಕ್ರಮಾಂಕ-।ರ ಸರ್ಕಾರಿ ಆದೇಶದಲ್ಲಿ ನಿಗಧಿಪಡಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೊಳಪಟ್ಟು ದಿನಾಂಕ: 01.08.2008ರ೦ದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆಯ ಮೊತ್ತವನ್ನು ಸರ್ಕಾರದಿಂದ ಮರುಪಾವತಿ 
ಮಾಡುವುದಕ್ಕೆ ಅನುಮೋದನೆ ನೀಡಲಾಗಿದೆ. 


ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆಯನ್ನು ಸರ್ಕಾರ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬ್ದಿಗೆ ವರ್ಷಾವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 


ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015-16ನೇ ಸಾಲಿಗೆ ಸ, 7197.16 ಕೋಟ ಗಳನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗಧಿಪಡಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ದರ 
ಆದೇಶ 2013ರಲ್ಲಿ, 2011-12ನೇ ಸಾಲಿಗೆ ರೂ 443.49 ಕೋಟಿಗಳಷ್ಟು ಹೆಚ್ಚುವರಿ ಸಹಾಯಧನವನ್ನು ಅನುಮೋದಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣ ಆಯೋಗವು 2014ರ ದರ ಆದೇಶದಲ್ಲಿ 2014-15ನೇ ಸಾಲಿಗೆ 9. 639156 ಕೋಟಿಗಳ ಸಹಾಯಧನವನ್ನು ನಿಗಧಿಪಡಿಸಿತ್ತು. ಇದರಲ್ಲಿ 
ರೂ. 5983.00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನೂ 9, 408.56 ಕೋಟಿಗಳ ಬಾಕಿ ಸಹಾಯಧನ ಬಿಡುಗಡೆ ಮಾಡಬೇಕಾಗಿದೆ. 


ಆರ್ಥಿಕ ವರ್ಷ 2015-16ನೇ ಸಾಲಿನ ಆಯವ್ಯಯದಲ್ಲಿ *.7498.00 ಕೋಟಿಗಳ ಸಹಾಯಧನವನ್ನು ಒದಗಿಸಿದೆ. ಇದರಲ್ಲಿ ಮೇಲೆ ಓದಲಾದ 
(3), (4) ಮತ್ತು (5)ರ ಸರ್ಕಾರಿ ಆದೇಶಗಳಲ್ಲಿ 9. 2,401.45 ಕೋಟಿಗಳನ್ನು ಈಗಾಗಲೇ ಈ ಕೆಳಕಂಡಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ 
ಬಿಡುಗಡೆ ಮಾಡಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೨೯ 


























ಸ.ಕೋಟಗಳಲ್ಲಿ 
2015-16ನೇ ಸಾಲಿನ ಏಪ್ರಿಲ್‌-2015 ರಿಂದ ಆಗಸ್ಟ್‌-2015ರ ವರೆಗೆ ಬಿಡುಗಡೆ ಮಾಡಿರುವ ಸಹಾಯಧನ 1,975.00 
ದಿನಾಂಕ 13.05.2013ರ ಅಂತ್ಯಕ್ಕೆ ಬಾಕಿ ಇದ್ದ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಲಾವರಗಳ ದಂಡಸಹಿತ ಬಾಕಿ 
ಕ 44.40 

ಮೊತ್ತದಲ್ಲಿ ಬಿಡುಗಡೆ ಮಾಡಿರುವ ಹಣ. 
2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಬ್ತು 37.41 
2014-15ನೇ ಸಾಲಿನ ಬಾಕಿ ಸಹಾಯಧನ ಬಾಬ್ತು 42.64 
ತ್ರಿಪಕೀಯ ಹೊಂದಾಣಿಕೆ - 2015-16ನೇ ಸಾಲಿನ ಜೂನ್‌ 2015ರ ಅಂತ್ಹ್ನಕ್ಕೆ ವಿದ್ದುತ್‌ ತೆರಿಗೆ ವಸೂಲಿ ಮತ್ತು 
ಸ ಫಿ ಡಿ 300.00 
ರಾಜಧನ ಬಾಬ್ತು 
ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್‌ ಬಿಲ್ಲಿನ ಬಾಬನ್ನು ಬೆಂಗಳೂರು ವಿದ್ಯುತ್‌ 

೯ ಸ್ಯ ಕ ಷ್ಣ 2.00 
ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. 
ಒಟ್ಟು 03.08.2015ರವರೆಗೆ ಬಿಡುಗಡೆ ಮಾಡಿದ ಸಹಾಯಧನ 2401.45 














5. 2015-16ನೇ ಸಾಲಿನಲ್ಲಿ ಜೂನ್‌ 2015ರ ಅಂತ್ಯದವರೆಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಸರಿಹೊಂದಿಸಿರುವ ಮೊತ್ತದ 
ವಿವರ ಈ ಕೆಳಕಂಡಂತಿದೆ. 
(ಸ. ಕೋಟಿಗಳಲ್ಲಿ) 

















ವಿದ್ಯುತ್‌ ತೆರಿಗೆ ವಿದ್ಯುತ್‌ ತೆರಿಗೆ ರಾಜಧನ 
ಏಪ್ರಿಲ್‌-15 63.26 8.15 8.71 6.90 8.50 0.57 3.91 100.00 
ಮೇ-15 60.47 9.06 11.88 8.14 6.80 0.61 3.04 100.00 
ಜೂನ್‌-15 63.77 8.45 10.58 8.28 6.50 0.50 1.92 100.00 
ಒಟ್ಟು 187.50 25.66 31.17 23.32 21.80 1.68 8.87 300.00 



































6. 2015-16ನೇ ಸಾಲಿನ ಜುಲೈ 2015ರ ಮಾಹೆಗೆ ವಿದ್ಯುತ್‌ ಸರಬರಾಜು ಕಂಪನಿಗಳು ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ, ಬಾಕಿ ತೆರಿಗೆ ಹಾಗೂ 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಸರ್ಕಾರಕ್ಕೆ ಪಾವತಿಸಬೇಕಾದ ವಿದ್ಯುತ್‌ ತೆರಿಗೆ ಮತ್ತು ರಾಜಧನವನ್ನು ಈ ಕೆಳಗೆ ವಿವರಿಸಿರುವಂತೆ 
ತ್ರಿಪಕ್ಷೀಯ ಹೊಂದಾಣಿಕೆ (Tpatite Adjustment್ಲ ಮೂಲಕ ಸರ್ಕಾರ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ನೀಡಬೇಕಾಗಿರುವ 
ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು ಪ್ರಸ್ತಾಪಿಸಿದೆ. 
































ಸ ಕೋಟಿಗಳಲ್ಲಿ 
ಕ್ರಸಂ ವಿಸಕಂ ಜುಲ್ಪೆ-2015 

1 ಬೆವಿಕಂ 58.07 
2 ಮವಿಕಂ 8.55 
3 ಹುವಿಕಂ 9.66 
4 ಗುವಿಕಂ 8.83 
5 ಚಾವಿಸನಿನಿ 5.00 
6 ಕವಿನಿನಿ 0.54 
ಒಟ್ಟು 90.65 

7 ಕವಿನಿನಿ(ರಾಜಧನ) 3.68 
ಒಟ್ಟು 94.33 














(ಬೆವಿಕಂ ಹೊಂದಾಣಿಕೆಯ ಸೈ, 58.07 ಕೋಟಿಗಳಲ್ಲಿ ಜೂನ್‌ 2015ರ ಮಾಹೆಯ ಬಾಕಿ ತೆರಿಗೆ ಸ, 7.17 ಕೋಟಿಗಳು ಒಳಗೊಂಡಿದೆ.) 


7, ಮೇಲೆ ವಿವರಿಸಿರುವಂತೆ, ಜುಲೈ-2015ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್‌ ತೆರಿಗೆ, ಬಾಕಿ ತೆರಿಗೆ ಮತ್ತು ರಾಜಧನ ಮೊತ್ತದ ಬಾಬ್ತು ರೂ. 
94.33 ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 06 ಪಿಎಸ್‌ಆರ್‌ 2015/ಪಿ4 ಬೆಂಗಳೂರು, ದಿನಾಂಕ: 25.08.2015. 


I. ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಕಲಬುರಗಿ 
ವಿದ್ಯುತ್‌ ಸರಬರಾಜು ಕಂಪನಿ, ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ ಬಾಬ್ತು 
ಸ, 90.11 ಕೋಟಿಗಳನ್ನು (ತೊಂಬತ್ತು ಕೋಟಿ ಹನ್ನೊಂದು ಲಕ್ಷ ರೂಗಳು ಮಾತ್ರ ವಿದ್ಯುತ್‌ ಸರಬರಾಜು ಕಂಪನಿಗಳು 10ಹೆಚ್‌ಪಿವರೆಗಿನ ನೀರಾವರಿ 
ಪಂಪ್‌ಸೆಟ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿ 
ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. 


೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 





A: ESCOM's PORTION ಸೆ. in Crs) 


DEBIT CREDIT 
Head of Account Head of Account | Amount | 


Subsidy to ESCOMs Electricity Tax collection 





2801-80-101-1-04-106 0043-00-101-0-01 





BESCOM BESCOM 





MESCOM MESCOM 





HESCOM HESCOM 


GESCOM GESCOM 





CESC CESC 





Total Total 





ಬೆವಿಕಂ ಹೊಂದಾಣಿಕೆಯ *.58.07 ಕೋಟಿಗಳಲ್ಲಿ ಜೂನ್‌-2015ರ ಮಾಹೆಯ ಬಾಕಿ ತೆಗೆ ಸ, 7.17ಕೋಟಿಗಳು ಒಳಗೊಂಡಿದೆ. 


2: 2015-16ನೇ ಸಾಲಿನ ಜುಲೈ-2015ರ ಮಾಹೆಗೆ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ 
ಮತ್ತು ರಾಜಧನ ೪. 4.22 ಕೋಟಿಗಳನ್ನು ಸಹ ಸರ್ಕಾರವು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುವುದಕ್ಕಾಗಿ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿರುವಂತೆ 
ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. ಕವಿನಿನಿ ಮತ್ತು ಹುಬ್ಬಳ್ಳಿ ಸಂಸ್ಥೆಗಳು ವಿದ್ಯುತ್‌ ಖರೀದಿ ಅಸಲಿಗೆ 
ಲೆಕ್ಕೀಕರಿಸಲು ಆದೇಶಿಸಿದೆ. 

B: KPCL portion ಸೆ. in Crs) 


DEBIT CREDIT 


Total Total 
Head of Account Head of Account 
Amount Amount 


Subsidy to ESCOMs | Royalty from KPCL 


2801-80-101-1-04-106 0801-01-201-0-01 


(KPCL to adjust this receipt against power 
purchase cost of HESCOM) 0043-00-101-0-01 0.54 


3. ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ ಯಾವುದೇ 
ನಗದು ಬಿಡುಗಡೆ ಇರುವುದಿಲ್ಲ. 


TOTAL - (B) 





4. ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಮತ್ತು ವಿದ್ಯುತ್‌ ಸರಬರಾಜು ಕಂಪನಿಗಳು ಮತ್ತು ಮುಖ್ಯ 
ವಿದ್ಯುತ್‌ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 
5 ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸ ಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ ¥. 422 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್‌ 
ಸರಬರಾಜು ಕಂಪನಿಗೆ ಸಹಾಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್‌ ಖರೀದಿ ಅಸಲು ವೆಚ್ಚಕ್ಕೆ ಲೆಕ್ಕೀಕರಿಸುವುದು. 
6. ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಸಹಾಯಧನದ ಬಾಬ್ತಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 
7 ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 469 ವೆಚ್ಚ-1/2015, ದಿನಾಂಕ: 28.04.2015ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 628 ಇಂಧನ ಇಲಾಖೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೩೧ 





2) 


3) 


4) 


ಇಂಧನ ಸಚಿವಾಲಯ 


ವಿಷಯಃ 2015-16ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ದಿ ಯೋಜನೆಯಡಿ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಸರ್ಕಾರದ 
ಬಂಡವಾಳ ಹೂಡಿಕೆಗೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆಃ 1. ಯೋಜನಾ ಇಲಾಖೆಯ ಪತ್ರ ಸಂಖ್ಯೆ ಪಿಡಿ 5 ಎಸ್‌ಡಿಪಿ 2015, (ಇಂಧನ) ದಿನಾಂಕ 30.03.2015. 
ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 16 ಪಿಎಸ್‌ಆರ್‌ 2015/ಪ1, ದಿನಾಂಕ 18.06.2015. 

ಅ.ಟಿ. ಸಂಖ್ಯೆ: ಇಎನ್‌ 11 ಪಿಎಸ್‌ಆರ್‌ 2015, ದಿನಾಂಕ 26.06.2015. 

ಯೋಜನಾ ಇಲಾಖೆಯ ಅ.ಟಿ. ಸಂಖ್ಯೆ: ಪಿಡಿ 05 ಎಸ್‌ಡಿಪಿ 2015,(ಇ೦ಧನ) ದಿನಾಂಕ 03.08.2015. 


ಹ! ಟು ಬಜ 


2015-16ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜಿನಲ್ಲಿ ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಗೆ ಲೆಕ್ಕ ಶೀರ್ಷಿಕೆ 
4801-01-190-0-09-133 (ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ವಿಶೇಷ ಅಭಿವೃದ್ಧಿ ಯೋಜನೆಯಡಿ *. 100.00 ಕೋಟಿಗಳನ್ನು 
ಒದಗಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ-1ರಲ್ಲಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ಆಯವ್ಯಯದಲ್ಲಿ ಒದಗಿಸಿರುವ 
ಸ. 100.00 ಕೋಟಿಗಳ ಅನುದಾನವನ್ನು ಹಿಂದುಳಿದ ತಾಲ್ಲೂಕುಗಳ ಅಭಿವೃದ್ಧಿಗಾಗಿ ತಾಲ್ಲೂಕುವಾರು ಹಂಚಿಕೆ ಮಾಡುವಂತೆ ತಿಳಿಸಿದೆ. ವಿದ್ಯುತ್‌ 
ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ತಾಲ್ಲೂಕುಗಳ ಸಿಡಿಐ ಆಧರಿಸಿ ಒದಗಿಸಿದ ತಾಲ್ಲೂಕುವಾರು ಹಂಚಿಕೆಗೆ ವಿದ್ಯುತ್‌ 
ಸರಬರಾಜು ಕಂಪನಿಗಳು ಮತ್ತು ಹುಕ್ಕೇರಿ ವಿದ್ಯುತ್‌ ಸಹಕಾರ ಸ೦ಘ ನಿಯಮಿತವು ಒದಗಿಸಿರುವ ಸವಿವರ ಕ್ರಿಯಾಯೋಜನೆಗೆ (ಭೌತಿಕ ಮತ್ತು 
ಆರ್ಥಿಕ) ಯೋಜನಾ ಇಲಾಖೆ ಮೇಲೆ ಓದಲಾದ ಕ್ರಮ ಸಂಖ್ಯೆ-3ರಲ್ಲಿ ಅನುಮೋದನೆ ನೀಡಿದೆ. 


ಮೇಲಿನ ಕ್ರಸಂ-2ರಲ್ಲಿ ಓದಲಾದ ಆದೇಶದ ಪ್ರಕಾರ ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ1-೦ ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ 
ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ 17(ಸಿ) (4) ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು 
ಖಜಾನೆಯಿಂದ ಹಣ ಬಿಡುಗಡೆಯ ಕುರಿತು ಮಹಾಲೇಖಪಾಲರಿ೦ದ ಅಧಿಕಾರ ಪತ್ರ ಹೊರಡಿಸುವ ಷರತ್ತಿನಿಂದ 8. 413.51 ಕೋಟಿಗಳವರೆಗೆ 
ಮೊದಲ ಎರಡು ತ್ರೈಮಾಸಿಕಕ್ಕೆ ಬಿಡುಗಡೆ ಮಾಡಲು ವಿನಾಯಿತಿ ನೀಡಿ ಆದೇಶಿಸಲಾಗಿದೆ. 


ಎಶೇಷ ಅಭಿವೃದ್ಧಿ ಯೋಜನೆಗಾಗಿ 2015-16ನೇ ಸಾಲಿನ ಆಯವ್ಯಯದ ಸವಿವರ ಅಂದಾಜಿನಲ್ಲಿ ಲೆಕ್ಕಶೀರ್ಷಿಕೆ 4801-01-190-0-09-133 
(ಯೋಜನೆ) “ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ” - ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಆಯವ್ಯಯದಲ್ಲಿ ಒದಗಿಸಿರುವ ¥, 100.00 
ಕೋಟಿಗಳನ್ನು ಒದಗಿಸಿದ್ದು, ಅದರಲ್ಲಿ ಸ. 50.00 ಕೋಟಿಗಳನ್ನು ಪ್ರಥಮ ಮತ್ತು ದ್ವಿತೀಯ ತ್ರೈಮಾಸಿಕಕ್ಕೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿ 
ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಬಂಡವಾಳ ಹೂಡಿಕೆಗಾಗಿ ಹಣ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ: 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 11 ಪಿಎಸ್‌ಆರ್‌ 2015, ಬೆಂಗಳೂರು, ದಿನಾಂಕ: 25.08.2015. 

2015-16ನೇ ಸಾಲಿನ ಪ್ರಥಮ ಮತ್ತು ದ್ವಿತೀಯ ತ್ರೈಮಾಸಿಕಕ್ಕೆ ಸರ್ಕಾರವು ಲೆಕ್ಕಶೀರ್ಷಿಕೆ 4801-01-190-0-09-133 (ಯೋಜನೆ) ವಿದ್ಯುಚ್ಛಕ್ತಿ 
ಬಳಕೆಯಲ್ಲಿ ಹೂಡಿಕೆ - ವಿಶೇಷ ಅಭಿವೃದ್ಧಿ ಯೋಜನೆಯಡಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ₹. 50.00 ಕೋಟಿಗಳನ್ನು ಕೆಳಗಿನ 
ಕೋಷ್ಟಕದಲ್ಲಿ ವಿವರಿಸಿರುವಂತೆ ಡಾ। ನಂಜುಂಡಪ್ಪ ವರದಿಯ ಪ್ರಕಾರ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ ವಿಶೇಷ 
ಅಭಿವೃದ್ಧಿ ಯೋಜನೆಯಡಿ (SDP) ಬಿಡುಗಡೆ ಮಾಡಿ ಆದೇಶಿಸಿದೆ. 





























ತಸ ವಿದುತ್‌ ಸರಬರಾಜು ಕಂಪನಿಗಳು ಸೂತ 

ಸಂಖ್ಯೆ p (. ಕೋಟಿಗಳಲ್ಲಿ) 
1 ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 12.00 
2 ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 1.43 
3 ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 9.89 
4 ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 20.00 
5 ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 6.68 
ಮೊತ್ತ 50.00 








ಮೇಲಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ¥, 12.00 ಕೋಟಿಗಳನ್ನು. ಮಂಗಳೂರು 
ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ರೂ. 143 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ಸ್ಮ 9.89 
ಕೋಟಿಗಳನ್ನು, ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ¥. 20.00 ಕೋಟಿಗಳನ್ನು, ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ 
ಸರಬರಾಜು ನಿಗಮ ನಿಯಮಿತಕ್ಕೆ ಸ್ನ 6.68 ಕೋಟಿಗಳನ್ನು ನೇರ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಮೇಲಿನ ಕೋಷ್ಟಕದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಗಳು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ 
ಇಲಾಖೆರವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ (p೩ye's ॥೦೦೮10ಟ) ಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ 
ಸರಬರಾಜು ಕಂಪನಿ ನಿಯಮಿತ, ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ 
ನಿಯಮಿತಗಳಿಗೆ ಬಿಡುಗಡೆ ಮಾಡಿರುವ ಮೊಬಲಗನ್ನು ಬಂಡವಾಳವಾಗಿ ಬಳಸಿಕೊಂಡು, ಈ ಬಗ್ಗೆ ದೃಡೀಕರಣ (Utilization Certificate) 
ಹಾಗೂ ಅನುಸರಣಾ ವರದಿಯನ್ನು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 


೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ೧ 





5. ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 
ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
6... ಮಹಾಲೇಖಪಾಲರವರಿಂದ ಪಡೆದುಕೊಳ್ಳಬೇಕಾಗಿರುವ ಸಹಮತಿಗೆ ವಿನಾಯಿತಿಯನ್ನು ಇಂಧನ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 
16 ಪಿಎಸ್‌ಆರ್‌ 2015/ಪ1, ದಿನಾಂಕ: 18.06.2015ರಲ್ಲಿ ನೀಡಿದೆ. 
7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 02 ಟಿಎಫ್‌ಪಿ 2015, ಬೆಂಗಳೂರು, ದಿನಾಂಕ: 09.04.2015 ರಲ್ಲಿ 
ಇಲಾಖಾ ಮುಖ್ಯಸ್ಥರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 629 ಇಂಧನ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯಃ 2015-16ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಜ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನ ಹಾಗೂ 2011-12ನೇ ಸಾಲಿನ 
ಹೆಚ್ಚುವರಿ ಸಹಾಯಧನ ಮತ್ತು 2014-15ನೇ ಸಾಲಿನ ಬಾಕಿ ಸಹಾಯಧನ ಹಾಗೂ ಭಾಗ್ಯಜ್ಯೊತಿ / ಕುಟೀರಜ್ಯೋತಿ 
ಬಾಕಿ ಮನ್ನಾ ಬಾಬ್ತು ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 145 ಪಿಎಸ್‌ಆರ್‌ 2004, ದಿನಾಂಕ 15.03.2005. 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008, ದಿನಾಂಕ 04.09.2008. 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 34 ಪಿಎಸ್‌ಆರ್‌ 2013, ದಿನಾಂಕ 17.05.2013. 
4. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 6 ಪಿಎಸ್‌ಆರ್‌ 2015, ದಿನಾಂಕ 29.04.2015, 18.05.2015, 
01.06.2015(TA), 04.06.2015, 01.07.2015 ಮತ್ತು 03.08.2015. 
5. ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 6 ಪಿಎಸ್‌ಆರ್‌ 2015/4, ದಿನಾಂಕ: 22.06.2015(TA), 
21.07.2015(TA) ಮತ್ತು 25.08.2015(TA) 
6. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 34 ಪಿಎಸ್‌ಆರ್‌ 2015, ದಿನಾ೦ಕ 22.06.2015. 
ಪ್ರಸ್ತಾವನೆ: 
1. ಮೇಲಿನ ಕ್ರಮಾಂಕ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 'ಭಾಗ್ಯಜ್ಯೋತಿ/ಕುಟೀರಜ್ಯೋತಿ” ವಿದ್ಯುತ್‌ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್‌ ಒದಗಿಸಲು (ನಿಗಧಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 
2. ಮೇಲಿನ ಕಮಾಂಕ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 
ಆದೇಶದವರೆಗೆ ದಿನಾಂಕ:01-08-2008ರಿಂದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 


3. ಮೇಲಿನ ಕ್ರಮಾಂಕ-3ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ 13.05.2013ಕ್ಕೆ ಬಾಕಿ ಇದ್ದ ಭಾಗ್ಯಜ್ಯೋತಿ / 
ಕುಟೀರಜ್ಯೋತಿ ಸ್ಥಾವರಗಳ ದಂಡ ಸಹಿತ ವಿದ್ಯುತ್‌ ಬಾಕಿ ಶುಲ್ಕ ಸ. 319.61 ಕೋಟಿಗಳನ್ನು ಮನ್ನಾ ಮಾಡಲಾಗಿದೆ. ಇದರಲ್ಲಿ 2014-15ನೇ 
ಸಾಲಿನಲ್ಲಿ 9. 213.07 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 2015-16ನೇ ಸಾಲಿಗೆ ಆಯವ್ಯಯದಲ್ಲಿ ಒದಗಿಸಿರುವ 8, 106.54 ಕೋಟಿಗಳಲ್ಲಿ 
ಮೇಲೆ ಕ್ರಮಾಂಕ-(4)ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ 9. 44.40 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಬಾಕಿ ಉಳಿದಿರುವ ರೂ. 
62.14 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 


4. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015-16ನೇ ಸಾಲಿಗೆ ರೂ 7197.16 ಕೋಟಿಗಳ ಸಹಾಯಧನವನ್ನು 
ನಿಗದಿಪಡಿಸಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ-(4), (5) ಮತ್ತು (6)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 2015-16ನೇ ಸಾಲಿನ ಆಗಸ್ಟ್‌ 
2015ರವರೆಗೆ ಸಹಾಯಧನ ಳೆ. 2,495.78 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 


ಆಯೋಗದ ದರ ಆದೇಶ 2013ರಲ್ಲಿ 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ *.443.49 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ-(4)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ *.37.41 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನು *.406.08 
ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 

2014-15ನೇ ಸಾಲಿನ ಬಾಕಿ ಸಹಾಯಧನ *.408.56 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ- 


(4)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ೪.42.64 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದು, ಇನ್ನು *.365.92 ಕೋಟಿಗಳ ಬಾಕಿ ಬಿಡುಗಡೆ 
ಮಾಡಬೇಕಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೩೩ 





5. 2015-16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ಫೆ. 7197.16 ಕೋಟಿಗಳ ಸಹಾಯಧನದ ಬಾಬ್ತು ಪ್ರತಿ ಮಾಹೆಯಾನ ೪. 375.00 
ಕೋಟಿಗಳನ್ನು 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014-15ನೇ ಸಾಲಿನ ಬಾಕಿ ಸಹಾಯಧನದ ಬಾಬ್ತು ಪ್ರತಿ ಮಾಹೆಯಾನ 
¥, 16.01 ಕೋಟಿಗಳನ್ನು ಮತ್ತು ಭಾಗ್ಯಜ್ಯೋತಿ/ಕುಟರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಪ್ರತಿ ಮಾಹೆಯಾನ ಸೆ. 8.88 ಕೋಟಿಗಳನ್ನು ಬಿಡುಗಡೆ 
ಮಾಡಲು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆಎಫ್‌ಡಿ 996 ವೆಚ್ಚ-1/2015 ದಿನಾಂಕ: 28.07.2015ರಲ್ಲಿ ಸಹಮತಿ ನೀಡಿದೆ. 


6. ವಿದ್ಯುತ್‌ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ 2015-16ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ-7ರ ಪುಟ ಸಂಖ್ಯೆ- 
78ರಲ್ಲಿ ಲೆಕ್ಕಶೀರ್ಷಿಕೆ "2801-80-101-1-04-106 ಸಹಾಯಧನ (ಯೋಜನೇತರ)"ದ ಅಡಿಯಲ್ಲಿ ¥, 7498.00 ಕೋಟಿಗಳನ್ನು ಒದಗಿಸಲಾಗಿದೆ. 
ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ-(4), (5) ಮತ್ತು (6)ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ಒಟ್ಟು ರೂ. 2,495.78 ಕೋಟಿಗಳನ್ನು ಬಿಡುಗಡೆ 
ಮಾಡಿದೆ. ವಿವರ ಈ ಕೆಳಕಂಡಂತಿದೆ. 


ಸ ಕೋಟಿಗಳು 





2015-16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ *. 7197.16 ಕೋಟಿಗಳಲ್ಲಿ ನಗದು ರೂಪವಾಗಿ 
ನೀರಾವರಿ ಪಂಪುಸೆಟ್ಟು, ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್‌ ಸರಬರಾಜಿಗಾಗಿ 1,975.00 
ಸಹಾಯಧನದ ಬಾಬ್ದು 























2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನದ ಬಾಬ್ತು. 37.41 
2014-15ನೇ ಸಾಲಿನ ಸಹಾಯಧನ ಬಾಬ್ತು. 42.64 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು. 44.40 
ತ್ರಿಪಕ್ಷೀಯ ಹೊಂದಾಣಿಕೆ - ಏಪ್ರಿಲ್‌ 2015ರಿಂದ ಜುಲೈ 2015ರ ಮಾಹೆಯವರೆಗೆ ವಿದ್ಯುತ್‌ ತೆರಿಗೆ lias 
ವಸೂಲಿ ಮತ್ತು ರಾಜಧನ ಬಾಬ್ದು “| 

ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್‌ ಬಿಲ್ಲಿನ ಬಾಬನ್ನು ಬೆಂಗಳೂರು ವಿದ್ಯುತ್‌ ಸ 
ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. ' 

ಆಗಸ್ಟ್‌ 2015ರವರೆಗೆ ಬಿಡುಗಡೆ ಮಾಡಿರುವ ಒಟ್ಟು ಮೊತ್ತ. 2495.78 











7. ಸೆಪ್ಟೆಂಬರ್‌ 2015ರ ಮಾಹೆಗೆ ಸಹಾಯಧನ, ಬಾಕಿ ಹಾಗೂ ಹೆಚ್ಚುವರಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು 
ಮರುಪಾವತಿ ಮೊತ್ತಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದೆ. 














ಸ, ಕೋಟಿಗಳು 
2015-16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ *¥. 7197.16 ಕೋಟಿಗಳ ಸಹಾಯಧನದ ಬಾಬ್ತು ಪ್ರತಿ ಮಾಹೆಯಾನ 375.00 
2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನದ ಹಾಗೂ 2014-15ನೇ ಸಾಲಿನ ಸಹಾಯಧನ ಬಾಬ್ತು ಪ್ರತಿ ಮಾಹೆಯಾನ 16.01 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಪ್ರತಿ ಮಾಹೆಯಾನ 8.88 
ಸೆಪ್ಟೆಂಬರ್‌ 2015ರ ಮಾಹೆಗೆ ಒಟ್ಟು ಬಿಡುಗಡೆ 399.89 











ಅದರಂತೆ ಪ್ರಸ್ತುತ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 6 ಪಿಎಸ್‌ಆರ್‌ 2015, ಬೆಂಗಳೂರು, ದಿನಾಂಕ 01.09.2015 


1 ಸರ್ಕಾರವು ಭಾಗ್ಯಜ್ಯೋತಿ 1 ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು 
ಮಾಡುತ್ತಿರುವುದಕ್ಕಾಗಿ 2015-16ನೇ ಸಾಲಿನ ಸೆಪ್ಟೆಂಬರ್‌ 2015ರ ಮಾಹೆಗೆ ₹. 375.00 ಕೋಟಿಗಳ (ರೂ. ಮುನ್ನೂರ ಎಪ್ಪತ್ತೈದು ಕೋಟಿಗಳು 


ಮಾತ್ರ) 























ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801-80-—101-1-04-106” (ಸಹಾಯಧನ) 
(ಯೋಜನೇತರ)ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
ಕ್‌ ಕೋಟಿಗಳಲ್ಲಿ 
ವಿದ್ಯುತ್‌ 10ಹೆಚ್‌ಪಿ ವರೆಗಿನ ನೀರಾವರಿ ಭಾಗ್ಯ ಜ್ಯೋತಿ/ 2015-16ರ 
ಸರಬರಾಜು ಪಂಪ್‌ಸೆಟ್‌ ವಿದ್ಯುತ್‌ ಕುಟೀರ ಜ್ಯೋತಿ | ಸೆಪ್ಟೆಂಬರ್‌ ಮಾಹೆಗೆ 
ಕಂಪನಿಗಳು ಸ್ಥಾವರಗಳಿಗೆ ಸ್ಥಾವರಗಳಿಗೆ ಬಿಡುಗಡೆ 
ಬೆವಿಕಂ 29.00 1.00 30.00 
ಮವಿಕಂ 24.00 1.00 25.00 
ಹುವಿಕಂ 151.00 2.00 153.00 
ಗುವಿಕಂ 87.00 2.00 89.00 
ಚಾವಿಸನಿನಿ 71.00 1.00 72.00 
ಹು.ಗ್ರಾ.ಸ.ಸಂ 6.00 0.00 6.00 
368.00 7.00 375.00 




















೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 





2. 2011-12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014-15ನೇ ಸಾಲಿನ ಸಹಾಯಧನದ ಬಾಬ್ತು ಕ್ರಮವಾಗಿ 8. 9.00 ಕೋಟಿ ಹಾಗೂ ರೂ 
7.01 ಕೋಟಿಗಳನ್ನು ಸೆಪ್ಟೆಂಬರ್‌ 2015ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 



























































ಸ. ಕೋಟಿಗಳಲ್ಲಿ 
ಕು 2011-12ನೇ ಸಾಲಿನ ಹೆಚ್ಚುವರಿ 2014-15ನೇ ಸಾಲಿನ ಬಾಕಿ ಗ 
ಸಹಾಯಧನ ಬಾಬ್ತು ಸಹಾಯಧನ ಬಾಬ್ತು | 
ಬೆವಿಕಂ 1.38 1.13 2.51 
ಮವಿಕಂ 1.25 0.00 1.25 
ಹುವಿಕಂ 0.00 3.44 3.44 
ಗುವಿಕಂ 3.77 1.31 5.08 
ಚಾವಿಸನಿನಿ 2.60 1.13 3.73 
ಒಟ್ಟು 9.00 7.01 16.01 
3. ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಸ್ಸ 8.88 ಕೋಟಿಗಳನ್ನು ಸೆಪ್ಟೆಂಬರ್‌ 2015ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ 
ಆದೇಶಿಸಿದೆ. 
ಸ್‌ ಕೋಟಿಗಳಲ್ಲಿ 
ವಿಸಕಂಗಳು ಒಟ್ಟು 
ಬೆವಿಕಂ 2.50 
ಮವಿಕಂ 1.00 
ಹುವಿಕಂ 2.00 
ಗುವಿಕಂ 0.50 
ಚಾವಿಸನಿನಿ 2.88 
ಒಟ್ಟು 8.88 














4. ಮೇಲಿನ ಆದೇಶ ಭಾಗದ ಕಂಡಿಕೆ 1, 2 ಮತ್ತು 3ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನ, ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಮತ್ತು 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬ್ತು ಸಹಾಯಧನವನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 





























ಸ್‌ ಕೋಟಿಗಳಲ್ಲಿ 
ಸೆಪ್ಟೆಂಬರ್‌ -2015ರ ಮಾಹೆಗೆ ಹೆಚ್ಚುವರಿ 
ಸೆಪ್ಟೆಂಬರ್‌ 2015ರ ಮಾಹೆಗೆ ಡೆ 
ಸಹಾಯಧನ ಮತ್ತು ಬಾಕಿ ಸಹಾಯಧನ ವಿಸಕಂಗಳಿಗೆ 
ಸಹಾಯಧನ ಬಿಡುಗಡೆ ಭಾ.ಜ್ಞೋ/ಕು.ಜ್ಞೋ 
ವಿದ್ಯುತ್‌ ಬಿಡುಗಡೆ 5 5: | ವಿಸಕಂಗಳ 
| | ಬಾಕಿ ಮನ್ನಾ ವಿಸಕಂ 

ಸರಬರಾಜು 2011-12ನೇ 2014-15ನೇ ಹ್‌ ಪರವಾಗಿ ಒಟ್ಟು 

ಗ ವಿಸಕಂಗಳ ಬಾಬ್ದು ಸೆಪ್ಟೆಂಬರ್‌ ಗಳಿಗೆ 
ಕಂಪನಿಗಳು ಸಾಲಿನ ಹೆಚುವರಿ ಸಾಲಿನ ಬಾಕಿ ಕವಿನಿನಿಗೆ 

ಪರವಾಗಿ | ವಿಸಕಂಗಳಿಗೆ ಒಟ್ಟು Ky ಒಟ್ಟು | 2015 ರ ಮಾಹೆಗೆ 
ಸಹಾಯಧನ ಸಹಾಯಧನ 
ಕವಿನಿನಿಗೆ 

ಜೆವಿಕಂ 30.00 0.00 30.00 1.38 1.13 |. *2.51 * 2.50 35.01 0.00 35.01 

ಮವಿಕಂ 25.00 0.00 25.00 1.25 0.00 | *1.25 * 1.00 27.25 0.00 27.25 

ಹುವಿಕಂ 108.00 45.00 | 153.00 0.00 3.44 3.44 2.00 | 108.00 50.44 | 158.44 

ಗುವಿಕಂ 66.00 23.00 89.00 3.77 1.31 5.08 0.50 66.00 28.58 94.58 
ಚಾವಿಸನಿನಿ 50.00 22.00 72.00 2.60 1.13 3.73 2.88 50.00 28.61 78.61 
ಹು.ಗ್ರಾಸ.ಸಂ 0.00 6.00 6.00 0.00 0.00 0.00 0.00 0.00 6.00 6.00 

ಒಟ್ಟು 279.00 96.00 | 375.00 9.00 7.01 16.01 8.88 | 286.26 113.63 | 399.89 



































* ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ ಸಹಾಯಧನ 
ಹಾಗೂ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಮೊತ್ತವನ್ನು ಈ ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ 
ಮಾಡಿ ಆದೇಶಿಸಿದೆ. 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ೧೩೫ 





10. 


11, 


12. 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯಿಂದ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ *ೆ. 108.00 ಕೋಟಿಗಳಲ್ಲಿ ರೂ. 
18.00 ಕೋಟಿಗಳನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಎನರ್ಜಿ ಬ್ಯಾಲೆನ್ಸಿಂಗ್‌ ಹೊಂದಾಣಿಕೆ (Energy Balancing Adjustment) 
ಮೊತ್ತಕ್ಕೆ ಸರಿಹೊಂದಿಸಿ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ವಿದ್ಯುತ್‌ ಖರೀದಿ 
ವೆಚ್ಚಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ 3.6.00 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು 
ಕಂಪನಿಯಿಂದ ಖರೀದಿ ಮಾಡಿರುವ ವಿದ್ಯುತ್‌ ವೆಚ್ಚದ ಬಾಬ್ತು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ಬಿಡುಗಡೆ 
ಮಾಡಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ¥, 286.26 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ಸೆ. 56.44 ಕೋಟಿಗಳನ್ನು 
ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿಗೆ 9. 28.58 ಕೋಟಿಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ 
ರೂ 28.61 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪಕಾರ್ಯದರ್ಶಿ. ಇಂಧನ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಅನುಸರಣ ವರದಿ 
ಮತ್ತು ಬಳಕೆಯ ಪ್ರಮಾಣ ಪತ್ರ (Utzation ೦6/1086) ಸಲ್ಲಿಸತಕ್ಕದ್ದು. 

ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳ ವಿದ್ಯುತ್‌ ಖರೀದಿ-ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 


ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್‌ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 
ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್‌ ಖರೀದಿ ಬಾಕಿಯನ್ನು ವಿದ್ಯುತ್‌ ಸರಬರಾಜು ಕ೦ಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 


10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ 
ಬೇಡಿಕೆಗಳನ್ನು, ವಿಸಕಂಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಿಜ್ಯೋತಿ ಮನ್ನಾ 
ಮಾಡಿರುವ ಮೊತ್ತದ ಬಗ್ಗೆ ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗು ಲೆಕ್ಕ ಪರಿಶೋಧನಾ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

೧ ಲಂ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆಎಫ್‌ಡಿ 996 ವೆಚ್ಚ-1/2015. ದಿನಾಂಕ 28.07.2015ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


PR. 632 ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ವಿಷಯಃ 2015-16ನೇ ಸಾಲಿನಲ್ಲಿ ಸರ್ಕಾರವು ವಿದ್ಯುತ್‌ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಗೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ! 1 2015-16ನೇ ಸಾಲಿನ ಆಯವ್ಯಯ. 

2. ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 331 ವೆಚ್ಚ-1/5 ದಿನಾಂಕ: 12.06.2015. 

3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 16 ಪಿಎಸ್‌ಆರ್‌ 2015/ಪಿ1 ದಿನಾಂಕ: 18.06.2015. 

4. ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 16 ಪಿಎಸ್‌ಆರ್‌ 2015 ದಿನಾಂಕ: 20.06.2015. 

5. ಕವಿನಿನಿ ಪತ್ರ ಸಂಖ್ಯೆ: ಎ1 ಎಫ್‌3 ಬಿ2 ದಿನಾಂಕ 26.08.2015. 

6. ಬೆವಿಕಂ ಪತ್ರ ಸಂಖ್ಯೆ: ವ್ಯನಿ/ಅಕಾ/ಬಿಸಿ-1/2015-16/03 ದಿನಾ೦ಕ 24.08.2015. 

7. ಹುವಿಕಂ ಮತ್ತು ಚಾವಿಸನಿನಿ ಪತ್ರ ದಿನಾಂಕ : 26.08.2015. 


ಮೇಲಿನ ಕ್ರಸಂ-1ರಲ್ಲಿ ಓದಲಾದ 2015-16ನೇ ಸಾಲಿನ ಆಯವ್ಯಯದಲ್ಲಿ 9. 727.02 ಕೋಟಿಗಳನ್ನು ಇಂಧನ ವಲಯದಲ್ಲಿ ಸರ್ಕಾರದ 
ಬಂಡವಾಳ ಹೂಡಿಕೆಗಾಗಿ ಈ ಕೆಳಕಂಡಂತೆ ಒದಗಿಸಲಾಗಿದೆ. ಲೆಕ್ಕಶೀರ್ಷಿಕೆ 4801-01-190-0-09-211(ಯೋಜನೆ)ಯಡಿ ವಿದ್ಯುಚ್ಛಕ್ತಿ ಬಳಕೆಯಲ್ಲಿ- 
ಬಂಡವಾಳ ಹೂಡಿಕೆಗಾಗಿ ₹. 677.83 ಕೋಟಿಗಳನ್ನು ಲೆಕ್ಕಶೀರ್ಷಿಕೆ 4801-01-190-0-09-422(ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ 
ಬಂಡವಾಳ ಹೂಡಿಕೆ- ಪರಿಶಿಷ್ಟ ಜಾತಿ ಉಪಯೋಜನೆಗಾಗಿ ಸೈ. 36.89 ಕೋಟಿಗಳು ಮತ್ತು ಲೆಕ್ಕಶೀರ್ಷಿಕೆ 4801-01-190-0-09- 
423(ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಬಂಡವಾಳ ಹೂಡಿಕೆ- ಗಿರಿಜನ ಉಪಯೋಜನೆಗಾಗಿ *, 12.30 ಕೋಟಿಗಳನ್ನು ಒದಗಿಸಿದೆ. ಒಟ್ಟಾರೆ 
ಬಂಡವಾಳ *. 727.02 ಕೋಟಿಗಳಾಗಿರುತ್ತದೆ. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೬ ಭಾಗ ೧ 





2) 


3) 


4) 


5) 


6) 


7) 


ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 02 ಟಿಎಫ್‌ಪಿ 2015, ಬೆ೦ಗಳೂರು, ದಿನಾಂಕ: 09.04.2015ರಲ್ಲಿ ಮೊದಲ ಆರು 
ತಿಂಗಳಿಗೆ ಶೇ.50ರಷ್ಟನ್ನು ಬಿಡುಗಡೆ ಮಾಡಲು ಇಲಾಖಾ ಮುಖ್ಯಸ್ಥರು ಮತ್ತು ಅಂದಾಜು ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. 


ಮೇಲಿನ ಕ್ರಸಂ-3ರಲ್ಲಿ ಓದಲಾದ ಆದೇಶದ ಪ್ರಕಾರ ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ1-ಸಿ ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ 
ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ 17(ಸಿ) (4) ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು 
ಖಜಾನೆಯಿಂದ ಹಣ ಬಿಡುಗಡೆಯ ಕುರಿತು ಮಹಾಲೇಖಪಾಲರಿಂದ ಅಧಿಕಾರ ಪತ್ರ ಹೊರಡಿಸುವ ಷರತ್ತಿನಿಂದ 8. 413.51 ಕೋಟಿಗಳವರೆಗೆ 
ಮೊದಲ ಎರಡು ತ್ರೈಮಾಸಿಕಕ್ಕೆ ಬಿಡುಗಡೆ ಮಾಡಲು ವಿನಾಯಿತಿ ನೀಡಿ ಆದೇಶಿಸಲಾಗಿದೆ. 


2015-16ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ೪. 677.83 ಕೋಟಿಗಳಲ್ಲಿ ಮೊದಲನೆ ತ್ರೈಮಾಸಿಕಕ್ಕೆ ರೂ. 169.00 ಕೋಟಿಗಳನ್ನು 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಮೇಲೆ ಓದಲಾದ ಕ್ರಸ೦(4)ರ ಸರ್ಕಾರಿ ಆದೇಶದಲ್ಲಿ ಈಗಾಗಲೆ ಬಿಡುಗಡೆ ಮಾಡಲಾಗಿದೆ. 


ಆರ್ಥಿಕ ಇಲಾಖೆಯ ಮೇಲೆ ಓದಲಾದ ಕ್ರಸಂ(2)ರಲ್ಲಿ 2015-16ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ 4801-01-190-0-09- 
21(ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಬಂಡವಾಳ ಹೂಡಿಕೆಯಡಿ ಒದಗಿಸಿರುವ ಮೊತ್ತದಲ್ಲಿಯೇ ನಿರಂತರ ಜ್ಯೋತಿ ಯೋಜನೆಯ ಬಾಕಿ 
ಮೊತ್ತವನ್ನು ಬೆವಿಕಂ, ಹುವಿಕ೦ ಮತ್ತು ಚಾವಿಸನಿನಿಗಳಿಗೆ ಬಿಡುಗಡೆ ಮಾಡುವಂತೆ ತಿಳಿಸಿದೆ. 


ಮೇಲೆ ಓದಲಾದ ಕ್ರಸಂ(5)ರಲ್ಲಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತವು ಸ, 150.00 ಕೋಟಿಗಳ ಬಂಡವಾಳವನ್ನು ಬಿಡುಗಡೆ ಮಾಡುವಂತೆ 
ಹಾಗೂ ಮೇಲೆ ಓದಲಾದ ಕ್ರಸಂ(6) ಮತ್ತು (7ರಲ್ಲಿ ಬೆವಿಕಂ,ಹುವಿಕಂ ಮತ್ತು ಚಾವಿಸನಿನಿಗಳು ನಿರಂತರ ಜ್ಯೋತಿ ಯೋಜನಾ ವೆಚ್ಚದ ಬಾಕಿ 
ಬಂಡವಾಳವನ್ನು ಬಿಡುಗಡೆ ಮಾಡಲು ಸರ್ಕಾರವನ್ನು ಕೋರಿರುತ್ತಾರೆ. 


2015-16ನೇ ಸಾಲಿನ 2ನೇ ತ್ರೈಮಾಸಿಕಕ್ಕೆ ವಿದ್ಯುತ್‌ ವಲಯದಲ್ಲಿ ಬಂಡವಾಳ ಹೂಡಿಕೆಯಡಿ ಕವಿನಿನಿಗೆ ಹಾಗೂ ವಿಸಕಂಗಳಿಗೆ ಬಂಡವಾಳ 
ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದೆ. ಆದ್ದರಿಂದ, ಪ್ರಸ್ತುತ ಆದೇಶ. 


ದಂ ಎ 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 16 ಪಿಎಸ್‌ಆರ್‌ 2015, ಬೆಂಗಳೂರು, ದಿನಾಂಕ: 01.09.2015. 


2015-16ನೇ ಸಾಲಿಗೆ ವಿದ್ಯುತ್‌ ವಲಯದಲ್ಲಿ ಸರ್ಕಾರದ ಬಂಡವಾಳ ಹೂಡಿಕೆಗಾಗಿ ಲೆಕ್ಕಶೀರ್ಷಿಕೆ 4801-01-190-0-09-211(ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಬಂಡವಾಳ ಹೂಡಿಕೆಯಡಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ₹.119.00(೫. ಒಂದು ನೂರಾ ಹತ್ತೊಂಭತ್ತು) 
ಕೋಟಿಗಳನ್ನು ಹಾಗೂ ನಿರಂತರಜ್ಯೋತಿ ಕಾಮಗಾರಿಗಳ ಅನುಷ್ಟಾನಕ್ಕಾಗಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ರೂ. 50.00(ರೂ. ಐವತ್ತು 
ಕೋಟಿಗಳು) ಕೋಟಿಗಳನ್ನು ಕೆಳಗಿನ ಕೋಷ್ಟಕದಲ್ಲಿರುವಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 





ಕ್ರಮ ವಿದ್ಯುತ್‌ ಮೊತ್ತ 
ಸಂಖ್ಯೆ ಸಂಸ್ಥೆಗಳು (ಸೆ. ಕೋಟಿಗಳಲ್ಲಿ) 





| ಕವಿನಿನಿ 119.00 





2 ಬೆವಿಕಂ 20.00 
3 ಹುವಿಕಂ 10.00 





4 ಚಾವಿಸನಿನಿ 20.00 
ಮೊತ್ತ 169.00 

















ಮೇಲಿನ ಕೋಷ್ಟಕದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ಸಮನಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, 
ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ನಿಗಮ ನಿಯಮಿತಗಳು ಸರ್ಕಾರದ ಉಪಕಾರ್ಯದರ್ಶಿ, ಇಂಧನ 
ಇಲಾಖೆರವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ (p೩ye's ೦೦೦10) ಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು ಕಂಪನಿಗಳು ಬಿಡುಗಡೆ ಮಾಡಿರುವ ಮೊಬಲಗನ್ನು ಬಂಡವಾಳ 
(50/0)ವಾಗಿ ಬಳಸಿಕೊಂಡು, ಈ ಬಗ್ಗೆ ದೃಡೀಕರಣ (Utilization ೦9110819) ಹಾಗೂ ಅನುಸರಣಾ ವರದಿಯನ್ನು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 
ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ 
ಒಳಪಡಿಸತಕ್ಕದ್ದು ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಮಹಾಲೇಖಪಾಲರವರಿಂದ ಪಡೆದುಕೊಳ್ಳಬೇಕಾಗಿರುವ ಸಹಮತಿಗೆ ವಿನಾಯಿತಿಯನ್ನು ಇಂಧನ ಇಲಾಖೆಯ ಸರ್ಕಾರಿ ಆದೇಶ 
ಸಂಖ್ಯೆ: ಇಎನ್‌ 16 ಪಿಎಸ್‌ಆರ್‌ 2015/ಪ1, ದಿನಾಂಕ: 18.06.2015ರಲ್ಲಿ ನೀಡಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 02 ಟಿಎಫ್‌ಪಿ 2015, ಬೆಂಗಳೂರು, ದಿನಾಂಕ: 09.04.2015ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


PR. 630 ಇಂಧನ ಇಲಾಖೆ. 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


